ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೩ 
Volume 153 


ಬೆಂಗಳೂರು, ಗುರುವಾರ, ಆಗಸ್ಟ್ ೩೦, ೨೦೧೮ ( ಭಾದ್ರಪದ ೮ , ಶಕ ವರ್ಷ ೧೯೪೦ ) . 
Bengaluru , Thursday , August 30, 2018 ( Bhadrapada 8 , Shaka Varsha 1940) 


ಸಂಚಿಕೆ ೩೫ 
| Issue 35 


| 


ಭಾಗ ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು , ರಾಜ್ಯದ 
ಅಧಿನಿಯಮಗಳು ಮತ್ತು ಆಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


FINANCE SECRETARIAT 

NOTIFICATION 
NO . FD 13 EFL 2018 , BENGALURU , DATED : 02 .08 . 2018 . 
In exercise of the powers conferred under Section 67 of the Karnataka Excise Act, 1965 (Karnataka Act 21 of 1966 ), the 
Government of Karnataka hereby notifies Japanese Sake as wine subject to condition that payment of fee for approval of brand lables, 
payment of import fee , payment of Additional Excise Duty (Additional Special Fee) and Additional Countervailing Duty shall be as 
applicable to wine levied as per the Karnataka Excise Act, 1965 and rules made thereunder from time to time. 
PR - 655 

By Order and in the name of the Governor of Karnataka , 
SC - 100 

VENKATESH . G 
Under Secretary to Government 

Finance Dept (Excise) 


ತ್ತು ಪರಿಸರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಅಪಜೀ 87 ಎಫ್ಎಎಫ್ 2018, ಬೆಂಗಳೂರು, ದಿನಾಂಕ : 24 - 07 - 2018, 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ (1964ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಂ - 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ "ಅನುಸೂಚಿ ಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲ್ಲೂಕು, ಹರಿಹರಪುರ ಹೋಬಳಿ, ಹಾಲಮತ್ತೂರು ಗ್ರಾಮದ 
ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ "ಮೀಸಲು ಅರಣ್ಯ " ಎಂದು 
ರಚಿಸಲು ಉದ್ದೇಶಿಸಿ ಘೋಷಿಸಲಾಗಿದೆ. 


ಅನುಸೂಚಿ 


ಚಿಕ್ಕಮಗಳೂರು ಜಿಲ್ಲೆ 
1 : | ಕೊಪ್ಪ 


ಹರಿಹರಪುರ 


ಜಿಲ್ಲೆಯ ಹೆಸರು 
ತಾಲ್ಲೂಕಿನ ಹೆಸರು 
ಹೋಬಳಿ ಹೆಸರು 
ಗ್ರಾಮದ ಹೆಸರು 
ಸರ್ವೆ ನಂಬರ್ 
ವಿಸ್ತೀರ್ಣ ( ಎಕರೆ - ಗುಂಟೆ) 
ಪ್ರಸ್ತಾಪಿತ ಮೀಸಲು ಅರಣ್ಯದ ಹೆಸರು 


ಹಾಲಮತ್ತೂರು 
: | 25 
: | 14 - 39 

ಹಾಲಮತ್ತೂರು ಬ್ಲಾಕ್ - 1 


(೫೧೩೧) 


೫೧೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ 


ಗ್ರಾಮ 


25 


2. ಮೇಲ್ಕಂಡ ಕಾಯ್ದೆಯ ಕಲಂ 4(1)( ಸಿ) ರ ಪ್ರಕಾರ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು, ಚಿಕ್ಕಮಗಳೂರು 
ಉಪ ವಿಭಾಗ, ಚಿಕ್ಕಮಗಳೂರು ಇವರನ್ನು " ಅರಣ್ಯ ವ್ಯವಸ್ಥಾಪನಾಧಿಕಾರಿ" ಗಳನ್ನಾಗಿ ನೇಮಿಸಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳವರು ಮೇಲೆ 
ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ ನಿರ್ಧರಿಸಿ, ಇತ್ಯರ್ಥಗೊಳಿಸಿ 
ತೀರ್ಮಾನಿಸುವುದು. 
3 . ಮೇಲ್ಕಂಡ ಕಾಯ್ದೆಯ ಕಲಂ 4 ( 2) ರ ಪ್ರಕಾರ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಕೊಪ್ಪ ವಿಭಾಗ, ಕೊಪ್ಪ ಇವರನ್ನು 
ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 
4. ಮೇಲ್ಕಂಡ ಕಾಯ್ದೆಯ ಕಲಂ 11, 12 ಮತ್ತು 14ನೇ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು 
(3) ತಿಂಗಳೊಳಗೆ ಬಾಧಿತ ವ್ಯಕ್ತಿಗಳು ಸಲ್ಲಿಸಲು ಮೇಲ್ಮನವಿಗಳನ್ನು ಪರಿಶೀಲಿಸಲು ವರದಿ ಕಾಯ್ದೆಯ ಕಲಂ 16 (1) ನೇ ಪ್ರಕಾರ ಕರ್ನಾಟಕ ಕಂದಾಯ 
ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 
5 . ಮೇಲ್ಕಂಡ ಕಾಯ್ದೆಯ ಕಲಂ 15ನೇ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಕಾಯ್ದೆಯ ಕಲಂ 16 (2) ನೇ ಪ್ರಕಾರ ಅರಣ್ಯ 
ವ್ಯವಸ್ಥಾಪನಾಧಿಕಾರಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು (3) ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದಾಗಿದೆ. 

ಅನುಸೂಚಿಯ ವಿವರ 

( ಅ) ಉದ್ದೇಶಿತ "ಮೀಸಲು ಅರಣ್ಯ ಪ್ರದೇಶದ ಬ್ಲಾಕ್‌ವಾರು ವಿವರ 
ಉದ್ದೇಶಿತ "ಮೀಸಲು ಅರಣ್ಯ " 

ವಿಸ್ತೀರ್ಣ 

ಸರ್ವೆ ನಂಬರ್ 
ಪ್ರದೇಶಗಳಲ್ಲಿರುವ ಬ್ಲಾಕ್ಗಳ ಹೆಸರು 

ಎಕರೆ - ಗುಂಟೆ 
ಹಾಲಮತ್ತೂರು ಬ್ಲಾಕ್ || ಹಾಲಮತ್ತೂರು 

14 - 39 
ಬ್ಲಾಕ್‌ಗಳ ಒಟ್ಟು ವಿಸ್ತೀರ್ಣ 

14 - 39 
ಉದ್ದೇಶಿತ "ಮೀಸಲು ಅರಣ್ಯ ಪ್ರದೇಶಕ್ಕೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು ಮುಂದೆ ವಿವರಿಸಿದೆ. 

ಹಾಲಮತ್ತೂರು ಬ್ಲಾಕ್ - | 

ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿದೆ 
ಉತ್ತರ : ಹಾಲಮತ್ತೂರು ಗ್ರಾಮದ ಸ. ನಂ . 25ರ ಉಳಿಕೆ ಪ್ರದೇಶ. 
ಪೂರ್ವ : ಹಾಲಮತ್ತೂರು ಗ್ರಾಮದ ಸ. ನಂ . 25ರ ಉಳಿಕೆ ಪ್ರದೇಶ. 
ದಕ್ಷಿಣ : ಹಾಲಮತ್ತೂರು ಗ್ರಾಮದ ಸ. ನಂ . 25ರ ಉಳಿಕೆ ಪ್ರದೇಶ. 
ಪಶ್ಚಿಮ : ಹಾಲಮತ್ತೂರು ಗ್ರಾಮದ ಸ. ನಂ . 25ರ ಉಳಿಕೆ ಪ್ರದೇಶ. 

ಸವಿವರವಾದ ಸರಹದ್ದು ವಿವರಣೆ 
ಉತ್ತರ:- ಸೀಮಾರೇಖೆಯು ಹಾಲಮತ್ತೂರು ಗ್ರಾಮದ ಸರ್ವೆ ನಂ . 38, 39 ಹಾಗೂ 250ರ ಕೂಡು ಬಾಂದಿನಿಂದ ಸುಮಾರು 277° ಕೋನ 4 - 00 
ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಆಗೇಯಕ್ಕೆ 118 ಕೋನ 5 - 50 ಸರಪಳಿ ದೂರು ಚಲಿಸಿ ಸರ್ವೆ ನಂ . 38ರ ನೈರುತ್ಯ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 2 ಅನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ ಸರಪಳಿ = ಒಂದು ನೂರು 
ಸ್ಥಾನದಿಂದ 

ಸ್ಥಾನಕ್ಕೆ ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ | ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿಕೊಂಡಿಗಳು 
118 

5 - 50 | 
ಒಟ್ಟು 

5 -50 | 
ಪೂರ್ವ:- ಸೀಮಾರೇಖೆಯು ಮುಂದುವರೆದು ಸರ್ವೆ ನಂಬರ್‌ 25ರಲ್ಲಿ ಈಶಾನ್ಯಕ್ಕೆ ಸುಮಾರು 15 -50 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 3ರ 
ಮುಖಾಂತರ 4 ಅನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ ಸರಪಳಿ = ಒಂದು ನೂರು 
ಸ್ಥಾನಕ್ಕೆ ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 
2 | 3 | 

122 | 

7 - 50 
3 | 4 | 

154 | 

8 - 00 
| 

| ಒಟ್ಟು 

15 - 50 

| 


ಸ್ಥಾನದಿಂದ 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


೫೧೩೩ 


ದಕ್ಷಿಣ: - ಸೀಮಾರೇಖೆಯು ಮುಂದುವರೆದು ಸರ್ವೆ ನಂಬರ್‌ 25ರಲ್ಲಿ ನೈರುತ್ಯಕ್ಕೆ ಹಾಗೂ ವಾಯುವ್ಯಕ್ಕೆ ಸುಮಾರು 19 - 50 ಸರಪಳಿ ದೂರ ಚಲಿಸಿ ಸ್ಥಾನ 
ಸಂಖ್ಯೆ 5ರ ಮುಖಾಂತರ ಅನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ ಸರಪಳಿ = ಒಂದು ನೂರು 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ | ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


215 


11 - 50 | 


5 


348 


8 - 00 


ಒಟ್ಟು 


19 - 50 


ಪಶ್ಚಿಮ - ಸೀಮಾರೇಖೆಯು ಮುಂದುವರೆದು ವಾಯುವ್ಯಕ್ಕೆ ಹಾಗೂ ಈಶಾನ್ಯಕ್ಕೆ ಸುಮಾರು 20 - 00 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 8ರ 
ಮುಖಾಂತರ ಪ್ರಾರಂಭಿಕ ಸ್ಥಾನ 1 ಅನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ ಸರಪಳಿ = ಒಂದು ನೂರು 
ಸ್ಥಾನಕ್ಕೆ ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ | ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


ಸ್ಥಾನದಿಂದ 


6 


. 


327 


11 - 00 


286 


3 - 50 


8 


. 


30 


5 - 50 | 


ಒಟ್ಟು 


20 - 00 


ಇತರೆ ಸವಲತ್ತುಗಳು 
ಉದ್ದೇಶಿತ "ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ 
ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು 
ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕೌಸರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ. 
PR - 656 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
Sc - 200 

ಬಿ. ಜೆ. ಜ್ವಾಲಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅರಣ್ಯ , ಜೀವಿಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಯೋಇ23 ಮಪ್ರಮಂ 2018 , ಬೆಂಗಳೂರು, ದಿನಾಂಕ : 02 -06 - 2018, 
ಸರ್ಕಾರವು, ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧಿನಿಯಮ 1991ರ ಸೆಕ್ಷನ್ 3(3)( ಸಿ) ರನ್ವಯ ನಾಮನಿರ್ದೇಶನ ಮಾಡಲಾದ ಈ 
ಕೆಳಕಂಡ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಯ ಸದಸ್ಯರ ಸದಸ್ಯತ್ವವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಕೊನೆಗೊಳಿಸಿ ಆದೇಶಿಸಿದೆ. 


ಕ್ರಸಂ. 


ನಾಮನಿರ್ದೇಶಿತ ಸದಸ್ಯರ ವಿವರ 


1 . 


ಶ್ರೀಮತಿ ಪಲ್ಲವಿ 


ಶ್ರೀಮತಿ ಸಾವಿತ್ರಿ ಗಂಗಪ್ಪ 


ಶ್ರೀ ಮೊಹಮದ್ ಸನಾವುಲ್ಲಾ 


| ಶ್ರೀ ಜಿ .ಎಸ್ . ನಾರಾಯಣ್ ರಾವ್ 


೫೧೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ಎ 


ಕ್ರಸಂ. 


ನಾಮನಿರ್ದೇಶಿತ ಸದಸ್ಯರ ವಿವರ 


5 , 


ಶ್ರೀ ಎ . ಬಿ. ಮಾಚಯ್ಯ 


6| 


| ಶ್ರೀ ಬಿ.ಆರ್. ಜಯಂತ್ 


ಶ್ರೀ ಅಂತೋನ್ ಸಿದ್ದಿ ಡಿಗ್ಗೆಕರ್ 


| 


ಹ| 


ಶ್ರೀ ಎನ್. ಡಿ . ನಾಯ್ 


೧ 


| ಶ್ರೀ ಬಿ .ಎಸ್. ಜೈಯಕುಮಾರ್ 


PR - 657 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ .ಎನ್ . ಪಾಟೀಲ 
ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ ) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 

ಮತ್ತು ಸಾಂಖ್ಯಿಕ ಇಲಾಖೆ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಯೋಇ 22 ಮಪ್ರಮಂ 2018 , ಬೆಂಗಳೂರು, ದಿನಾಂಕ : 29 - 05 - 2018 , 
ಸರ್ಕಾರವು, ಶ್ರೀ ಹೆಚ್.ಪಿ . ಮೋಹನ್, ಅಧ್ಯಕ್ಷರು , ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ , ಶಿವಮೊಗ್ಗ ಇವರ ಮಲೆನಾಡು ಪ್ರದೇಶಾಭಿವೃದ್ಧಿ 
ಮಂಡಳಿಯ ಸದಸ್ಯತ್ವ ಮತ್ತು ಪದವಿಯ ಅಧಿಕಾರಾವಧಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಕೊನೆಗೊಳಿಸಿ ಆದೇಶಿಸಿದೆ. 

ಮುಂದುವರೆದು, ಸರ್ಕಾರವು, ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಅಧಿನಿಯಮ, 1991ರ ಸೆಕ್ಷನ್ 3(3) (ಸಿ)ರ ಮೇರೆಗೆ 
ಶ್ರೀ ಚಕ್ರವರ್ತಿ ಮೋಹನ್, ಭಾ. ಆ.ಸೇ ., ಸರ್ಕಾರದ ಕಾರ್ಯದರ್ಶಿ , ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ , ಶಿವಮೊಗ್ಗ ಇದರ ಸದಸ್ಯರನ್ನಾಗಿ ಹಾಗೂ 
ಸೆಕ್ಷನ್ 4ರ ಮೇರೆಗೆ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಬಿ .ಎನ್ . ಪಾಟೀಲ 
PR - 658 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ) 
ಯೋಜನೆ , ಕಾರ್ಯಕ್ರಮ ಸಂಯೋಜನೆ 

ಮತ್ತು ಸಾಂಖ್ಯಿಕ ಇಲಾಖೆ 
ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಸ್ ಸಚಿವಾಲಯ 

ಅಧಿಸೂಚನೆ 


535 


ಸಂಖ್ಯೆ : MWD 10 KUA 2018, ಬೆಂಗಳೂರು, ದಿನಾಂಕ : 16 - 08 - 2018, 


ಉರ್ದು ಭಾಷೆಗೆ ಸಲ್ಲಿಸಿರುವ ಸೇವೆ ಮತ್ತು ಬದ್ಧತೆಯನ್ನು ಮಾನದಂಡವನ್ನಾಗಿ ಆಧರಿಸಿ ಕರ್ನಾಟಕ ಉರ್ದು ಅಕಾಡೆಮಿಗೆ ಕೆಳಕಂಡ ಅಧ್ಯಕ್ಷರು 
ಹಾಗೂ ಸದಸ್ಯರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶಿಸಿ ಅಧಿಸೂಚಿಸಲಾಗಿದೆ. 


ಕ್ರ. ಸಂ . 


ಹೆಸರು 


ಸದಸ್ಯತ್ವಕ್ಕೆ ಶಿಫಾರಸ್ಸು 


ಅಧ್ಯಕ್ಷರು 


ಶ್ರೀ ಮುಬೀನ್ ಮುನಾವರ್, 
# 702/1, 8ನೇ ಮುಖ್ಯರಸ್ತೆ, 2ನೇ ಬ್ಲಾಕ್ , 
1ನೇ ಹಂತ, ಹೆಚ್. ಬಿ .ಆರ್. ಲೇಔಟ್ , ಬೆಂಗಳೂರ-560 043. 
ಡಾ|| ಮೊಹಮ್ಮದ್ ಇಕ್ವಾಲ್ ಅಹಮದ್, 
# 4070, ಗ್ರೀನ್‌ ಎನ್‌ಕ್ಲಬ್, 2ನೇ ಅಡ್ಡರಸ್ತೆ, ಕಾವೇರಿನಗರ, 
ಆರ್. ಟಿ . ನಗರ ಅಂಚೆ, ಬೆಂಗಳೂರು-560 032 . 


ಸದಸ್ಯರು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


೫೧೩೫ 


ಕ್ರಸಂ. 


ಹೆಸರು 


ಸದಸ್ಯತ್ವಕ್ಕೆ ಶಿಫಾರಸ್ಸು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


3. | ಶ್ರೀ ರಾಜಶೇಖರ್ ಹತ್‌, 

ಕೃತಿಕಾ, 618, 14ನೇ ಅಡ್ಡರಸ್ತೆ , 
ಜೆ. ಪಿ. ನಗರ ಅಂಚೆ, ಬೆಂಗಳೂರು-560 078 . 
ಡಾ|| ಸೈಯದ್ ನಿಜಾಮುದ್ದೀನ್ ಬುರಾಬುರಿ, 
# 21 /56, "ನಿಜಾಮಮಂಜಲ್", 
ಶಿಮ್ಲಾನಗರ, ಹುಬ್ಬಳ್ಳಿ - 580 024 . 
ಶ್ರೀ ಶಫೀಕ್ ಆಬಿದಿ ಅಲಿಪುರ್, 
# 149, ಆಬಿದಿ ವಿಲ್ಲಾ, ಮೊಹಲ್ಲಾ ಮೊಹಮ್ಮದಿ, 
ಅಲಿಪುರ್, ಚಿಕ್ಕಬಳ್ಳಾಪುರ ಜಿಲ್ಲೆ -561 224. 
ಡಾ|| ಮೊಹಮ್ಮದ್ ಶಾಹಿದ್ ಖಾಜಿ, 
# 207 , ಮೆರಿಡಿಯನ್ ರೆಸಿಡೆನ್ಸಿ, ವಿ.ನಾಗೇನಹಳ್ಳಿ, 
ಹೆಬ್ಬಾಳ , ಬೆಂಗಳೂರು- 560 032 
ಶ್ರೀ ಮುಸ್ತಾಕ್ ಸಯೀದ್, 
# 1001, 17ನೇ ಅಡ್ಡರಸ್ತೆ, ರಾಜೀವನಗರ 2ನೇ ಹಂತ, 
ಮೈಸೂರು-570 019. 
ಶ್ರೀ ಮುನೀರ್ ಅಹ್ಮದ್ ಅಜಾದ್ (ಜರ್ನಲಿಸ್ಟ್ ) 
# 57 , 2ನೇ ಮಹಡಿ, 3ನೇ ಅಡ್ಡರಸ್ತೆ, 
ಬಿಸ್ಮಿಲ್ಲಾ ನಗರ , ಬೆಂಗಳೂರು- 560 029. 
ಶ್ರೀ ಶೇಖ್ ಫಯಾಜುದ್ದೀನ್, 
# 224, ಕುವೆಂಪುನಗರ, ಅಂಬೇಡ್ಕರ್‌ ಹಾಸ್ಟಲ್ ಹತ್ತಿರ , 

ಕೋಲಾರ -563101. 
10. | ಶ್ರೀ ಸೈಯದ್ ಯೂಸಫ್ ಅಲಿ ನಾತಿಕ್ , 

1ಕೆ. ಎಂ . ಮುಖ್ಯರಸ್ತೆ, ಮುಸ್ತಫ್ ಹುಸೇನ್ ಸರ್ಕಲ್ ಹತ್ತಿರ, 

ಅಲಿಪುರ್, ಗೌರಿಬಿದನೂರು ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 
| ಶ್ರೀ ಸೈಯದ್ ಅಸ್ಟರ್‌, 
# 4 -1-103, ಅಶೋಕ ರಸ್ತೆ, ಮಂಗಳವಾರ್ ಪೇಟೆ, 
ರಾಯಚೂರು-584 101. 

ಅಧಿಕಾರಿ ವೃಂದದ ಸದಸ್ಯರು 
ನಿಬಂಧಕರು , 
ಕರ್ನಾಟಕ ರಾಜ್ಯ ಉರ್ದು ಅಕಾಡೆಮಿ , 
ಬೆಂಗಳೂರು. 
ಆರ್ಥಿಕ ಸದಸ್ಯರು, ( Financial) 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು. 


ಸದಸ್ಯರು 


ಸದಸ್ಯರು 


11, 


| 


ಸದಸ್ಯರು 


ಸದಸ್ಯ ಕಾರ್ಯದರ್ಶಿ 


ಸದಸ್ಯರು 


PR - 706 
SC - 100 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಕ್ರಂಭಾಷ 
ಸರ್ಕಾರದ ಅಧೀನ ಕಾಂಡರ್ಯದರ್ಶಿ 
ಅಲ್ಪಸಂಖ್ಯಾತರ ಕಲ್ಯಾಣ , ಹಜ್ ಮತ್ತು ವಕ್ಸ್ ಇಲಾಖೆ 


302 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ಎ 


LABOUR SECRETARIAT 

NOTIFICATION 

No: LD 127 LET 2018 , BENGALURU DATED : 21/07 /2018 . 
The draft of the following rules further to amend the Karnataka Maternity Benefit Rules , 1966 , which the Government of Karnataka 
proposes to make in exercise of the powers conferred by Section 28 of the Maternity Benefit Act, 1961 (Central Act 53 of 1961), is 
hereby published as required by sub -section (1) of section 28 of the said Act, for the information of all persons likely to be affected 
thereby and notice is hereby given that the said draft will be taken into consideration after thirty days from the date its publication in the 
OfficialGazette . 

Any objection or suggestion which may be received by the State Government from any person in respect of the said draft before 
the expiry of the period specified above , will be considered by the State Government, Objections or Suggestions may be addressed to 
the Secretary to Government, Department of Labour, Government of Karnataka, 4th floor, Vikasa Soudha, Bengaluru -560 001 ; 

DRAFT RULES 
1 . Title and commencement:- (1) These rules may be called the Karnataka Maternity Benefit (Amendment) Rules - 2018 . 
(2) They shall come into force from the date of their final publication in the OfficialGazette . 

2. Insertion of new rule 6A.- In the Karnataka Maternity Benefit Rules, 1966 , after rule -6 , the following shall be inserted , 
namely : 
6 ( A ) : Creche: (1) Every establishment to which section 11A of the Act applies , the employer shall provide and maintain a crèche for 
the use of children who are below the age of six years in accordance with the following standards , namely : 
( 1) Location :- There shall be one creche for every thirty (30 ) children , located within the premises of the establishment or within five 
hundred (500 ) metres from the entrance gate of the establishment. While the creche shall be conveniently accessible to the mothers of 
the children accommodated in work place therein , it shall not be situated in close proximity to establishment where obnoxious fumes, 
dust or odors are given off or in which excessively noisy processes are carried on . Careful consideration shall be given by the employer , 
while deciding on the location of the crèche . The expert advice from the State or National support agencies shall be availed as part of 
the decision making process by the employer. 
(2 ) Building and Facilities : (i) The creche building shall be constructed out of heat resisting materials and shall be at ground floor safe 
from rain and waterproof. The requirement under planning , building control, fire safety, and health and safety legislation as well as 
requirement under all the relevant legislation shall be complied by the employer. 
( ii ) While in towns the crèche shall be built out of brick wall with cement or lime plaster, in rural areas it may be built of mud wall with 
mud plaster. In either case , the flooring and the walls upto a height of 5 feet shall have decent cement surface. 
(iii) The height of the rooms shall not be less than ten feet from the floor to the lowest part of the roof. 
(iv) The rooms shall be provided with necessary doors and windows for securing and maintaining adequate light and ventilation by free 
flow of air. 
(v) The building shall be periodically inspected in order to see that it is safe and is being maintained under sanitary conditions, with 
decent decoration . 
(vi ) The building shall be kept open at all times both by day and night, when women employees are working , as per statutory norms. 
( vii) There shall be a kitchen attached to the crèche with utensils and other facilities for boiling milk and preparing refreshments., etc. 
(viii) The children as well as the staff of the crèche shall be provided with suitable uniformsforwear at the crèche. 
( ix ) There shall be a suitable bathroom adjoining the crèche for the washing of the children and changing their clothes. Wash -basins or 
similar vessels shall also be provided at the rate of one for every ten children . There shall be arrangements for supply of water at the 
rate of at least 5 gallons per child per day. Adequate supply of clean towels and soap shall be available at the crèche . 
(x ) Adjoining the bathroom there shall be a latrine for the exclusive use of the children in the crèche. The number of seats in the latrine 
shall be at the rate of one for every 15 children . Separate latrines shall be maintained for the use of mothers and crèche staff at a 
distance of not less than 100 feet from the crèche . 
(xi) There shall not be less than five (5 ) square feet of floor area for each child to be accommodated in a crèche . 
(xii ) A suitably fenced and shady open air playground shall be provided for the children . 
(xiii) The following equipments shall be provided by the employer in the crèche , namely ; - 

Cradles or cots . 
Beds or mattresses . 
Cotton sheets. 
Rubber sheets ( for children below 3 years) 
Blankets . 


= 


= 


= 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೮ 


೫೧೩೭ 


(vi) 

Pillow with covers . 
(vii) 

Child – friendly furniture 
( viii) First aid kit. 
(xiv ) The employer shall adhere to the standards and norms fixed by Central and State Governments or their official agencies for 
creche . 
(3) Staff: A woman who has Government approved or recognized qualification and training in “ Early Childhood Care and Education" 
(ECCE )” or “ Teachers Course Higher (TCH )” or equivalent qualification shall work as crèche- in -charge to look after children during the 
absence of their mothers as teacher -cum -warden . Along with teacher -cum -warden a woman with midwifery qualification or training shall 
work as crèche attendant. Where the number of children exceeds ten , the crèche attendant shall be assisted by female ayahs at the 
rate of one ayah 

for ever five (5) children upto one ( 1) year of age ; 
(b) for every ten (10) children upto three (3) years of age ; and 
( c) for every fifteen (15 ) children of over three (3 ) years of age. 

The ayahs shall notbe less than thirty (30 ) years of age and shall have knowledge and training in handling children . 
(4 ) Working Hours : The working hours of the crèche shall correspond to the working hours of the mothers. It shall have to work in two 
or more shifts if the women are employed in two or more shifts as per statutory norms, spread over a period not exceeding eight (8 ) 
hours a day. Where the crèche works in shifts , different staff shall be employed to work in different shifts . 
(5 ) Basic Medical Records : The creche shallmaintain the following medical records, namely: 

(i) Its shall have first -aid equipment kit kept in proper and updated condition . 
( ii) Every child shall be medically examined before admission . There shall be medical check - up of the children once a month and 
their Body -Mass Index (BMI) recorded once a month . 
(iii) A record of the periodicalmedical check -up and weighment shall be entered in the record ofmedical examination of each child 

kept at the crèche. 
6 ( B ) Supply ofmilk and refreshment: At least 250 mlof hygienic pure milk shall be made available for each child on every day. The 
mother of such child shall be allowed in the course of the daily work , four visits a day of sufficient time to the crèche and feed the child . 
For children above two years of age shall in addition be provided with an adequate supply of wholesome refreshment. 
6 (C ) Supply of clothes , soap and oil : (1) The crèche staff shall be provided with suitable clean clothes for use while on duty in the 
crèche. 

(2) An adequate supply of clean clothes, soap and oil shallbe made available for each child while it is in the crèche. 
6 ( D ). Outdoor Play Facilities : The employer shall ensure that the children have access to outdoor play space which is safe , secure , 
well-maintained , and exclusively available for the use of the children during operating hours . Where children use public playgrounds or 
parks, the employer shall take all reasonable steps to provide outdoor play facilities and ensure the safety and security of the children . 
PR. 648 

By order and in the name of the Governor of Karnataka 
SC -100 

G .M . SIDDARAJU 
Under Secretary to Government, 

Labour Department 


ಅರಣ್ಯ , ಜೀವಿಪರಿಸ್ಥಿತಿ ಮತ್ತು ಪರಿಸರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 52 ಎಫ್ಎಎಫ್ 2018, ಬೆಂಗಳೂರು, ದಿನಾಂಕ:20.07 .2018. 
ಕರ್ನಾಟಕ ಅರಣ್ಯ ಕಾಯ್ದೆ , 1963ರ (1964ನೇ ಇಸವಿಯ ಕರ್ನಾಟಕ ಕಾಯ್ದೆ -5 ) ಕಲಂ - 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು 
ಈ ಕೆಳಕಂಡ “ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ಮೂಡಿಗೆರೆ ತಾಲ್ಲೂಕು, ಕಳಸ ಹೋಬಳಿ, ಯಿಡಕಣಿ ಗ್ರಾಮದ ಸರ್ಕಾರಿ 
ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ “ ಮೀಸಲು ಅರಣ್ಯ ” ಎಂದು ರಚಿಸಲು 
ಉದ್ದೇಶಿಸಿ ಘೋಷಿಸಲಾಗಿದೆ. 

ಅನುಸೂಚಿ 
ಜಿಲ್ಲೆಯ ಹೆಸರು 

ಚಿಕ್ಕಮಗಳೂರು ಜಿಲ್ಲೆ 
ತಾಲ್ಲೂಕಿನ ಹೆಸರು 

ಮೂಡಿಗೆರೆ 
ಹೋಬಳಿ ಹೆಸರು 

ಕಳಸ 
ಗ್ರಾಮದ ಹೆಸರು 

ಯಿಡಕಣಿ ( ಠಿಕೆ - 2 ) 
ಪ್ರಸ್ತಾಪಿತ ಮೀಸಲು ಅರಣ್ಯದ ಹೆಸರು : | ಯಿಡಕಣಿ ಬ್ಲಾಕ್ | ರಿಂದ V 


೫೧೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ 


2. ಮೇಲ್ಕಂಡ ಕಾಯ್ದೆಯ ಕಲಂ 4 (1) ( ಸಿ) ರ ಪ್ರಕಾರ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು, ಚಿಕ್ಕಮಗಳೂರು ಉಪ 
ವಿಭಾಗ, ಚಿಕ್ಕಮಗಳೂರು ಇವರನ್ನು “ ಅರಣ್ಯ ವ್ಯವಸ್ಥಾಪನಾಧಿಕಾರಿ ” ಗಳನ್ನಾಗಿ ನೇಮಿಸಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳವರು ಮೇಲೆ ನಮೂದಿಸಿರುವ 
ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ನಿರ್ಧರಿಸಿ, ಇತ್ಯರ್ಥಗೊಳಿಸಿ ತೀರ್ಮಾನಿಸುವುದು. 
3. ಮೇಲ್ಕಂಡ ಕಾಯ್ದೆಯ ಕಲಂ 4(2) ರ ಪ್ರಕಾರ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪ ವಿಭಾಗ, ಕೊಪ್ಪ ಇವರನ್ನು 
ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 
4. ಮೇಲ್ಕಂಡ ಕಾಯ್ದೆಯ ಕಲಂ 11, 12 ಮತ್ತು 14 ನೇ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಈ ಆದೇಶ ಹೊರಡಿಸಿದ ದಿನಾಂಕದಿಂದ 
ಮೂರು (3) ತಿಂಗಳೊಳಗೆ ಬಾಧಿತ ವ್ಯಕ್ತಿಗಳು ಸಲ್ಲಿಸುವ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಕಾಯ್ದೆಯ ಕಲಂ 16(1) ನೇ ಪ್ರಕಾರ ಕರ್ನಾಟಕ 
ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 
5. ಮೇಲ್ಕಂಡ ಕಾಯ್ದೆಯ ಕಲಂ 15 ನೇ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಕಾಯ್ದೆಯ ಕಲಂ 16 (2) ನೇ ಪ್ರಕಾರ ಅರಣ್ಯ 
ವ್ಯವಸ್ಥಾಪನಾಧಿಕಾರಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು (3) ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದಾಗಿದೆ. 

ಅನುಸೂಚಿಯ ವಿವರ : 
( ಅ) ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 


ಗ್ರಾಮ 


ಸರ್ವೆ ನಂಬರ್ 


ವಿಸ್ತೀರ್ಣ 
ಎಕರೆ - ಗುಂಟೆ. 


89 


ಯಿಡಕಣಿ 

777 - 12 
( ಠಿಕೆ -2 ) 

_ 55 | 313 - 25 
ಒಟ್ಟು 

1090 - 37 
ಆ ) ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಬ್ಲಾಕ್‌ವಾರು ವಿವರ. 
ಉದ್ದೇಶಿತ “ ಮೀಸಲು ಅರಣ್ಯ ” 

ಸರ್ವೆ ನಂಬರ್ 
ಪ್ರದೇಶಗಳಲ್ಲಿರುವ ಬ್ಲಾಕ್ಗಳ ಹೆಸರು 

ಯಿಡಕಣಿ ಬ್ಲಾಕ್ - | | ಯಿಡಕಣಿ ( ಠಿಕೆ -2) 89 


ಗ್ರಾಮ 


ವಿಸ್ತೀರ್ಣ 
ಎಕರೆ - ಗುಂಟೆ. 


26 - 23 


ಒಟ್ಟು 


26 - 23 


ಯಿಡಕಣಿ ಬ್ಲಾಕ್ -|| 


ಯಿಡಕಣಿ ( ಠಿಕೆ -2) 


89 


750 - 29 


ಒಟ್ಟು 


750 - 29 


ಯಿಡಕಣಿ ಬ್ಲಾಕ್ - III 


ಯಿಡಕಣಿ (ಠಿಕೆ - 2) 


55 


96 - 06 


ಒಟ್ಟು 


96 - 06 


ಯಿಡಕಣಿ ಬ್ಲಾಕ್ - IV 


ಯಿಡಕಣಿ ( ಠಿಕೆ -2) 


66 - 36 


ಒಟ್ಟು 


66 - 36 


ಯಿಡಕಣಿ ಬ್ಲಾಕ್ - V ಯಿಡಕಣಿ ( ಠಿಕೆ -2) 55 

150 - 23 
ಒಟ್ಟು 

150 - 23 

ಐದು ಬ್ಲಾಕ್‌ಗಳ ಒಟ್ಟು ವಿಸ್ತೀರ್ಣ 1090 - 37 
ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು ಮುಂದೆ 

ವಿವರಿಸಿದೆ. 

ಯಿಡಕಣಿ ಬ್ಲಾಕ್ - I 

ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 
ಉತ್ತರ : ಯಿಡಕಣಿ (ಠಕ್ಕೆ-2) ಸರ್ವೆ ನಂಬರ್ 89 ರ ಉಳಿಕೆ ಪ್ರದೇಶ. 
ಪೂರ್ವ : ಯಿಡಕಣಿ ( ಠಿಕೆ -2) ಸರ್ವೆ ನಂಬರ್ 89 ರ ಉಳಿಕೆ ಪ್ರದೇಶ. 
ದಕ್ಷಿಣ : ಯಿಡಕಣಿ (ಠಿಕೆ -2) ಸರ್ವೆ ನಂಬರ್ 89 ರ ಉಳಿಕೆ ಪ್ರದೇಶ. 
ಪಶ್ಚಿಮ : ಯಿಡಕಣಿ ( ಠಿಕೆ - 2)- ಹೆಮ್ಮಕ್ಕಿ ಗ್ರಾಮಗಳ ಸಾಮಾನ್ಯ ಗಡಿ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೮ 

೫೧೩೯ 
: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ:- ಸೀಮಾರೇಖೆಯು ಹೆಮ್ಮಕ್ಕಿ - ಯಿಡಕಣಿ ( ಠಿಕ್ಕೆ - 2) ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿರುವ ಯಿಡಕಣಿ ( ಠಿಕ್ಕೆ - 2) ಸರ್ವೆ ನಂಬರ್ 88, 89 ರ ಪಶ್ಚಿಮ 
ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಯಿಡಕಣಿ ( ಠಿಕ್ಕೆ - 2) ಸರ್ವೆ ನಂಬರ್ 89 ರಲ್ಲಿ ವಿವಿಧ ಕೋನಗಳಲ್ಲಿ 22 - 87 ಸರಪಳಿ 
ದೂರ ಚಲಿಸಿ ಯಿಡಕಣಿ ( ಠಿಕೆ - 2 ) ಸರ್ವೆ ನಂಬರ್ 82 ರ ವಾಯುವ್ಯ ಬಾಂದಿನಿಂದ 266° ಕೋನ 2 - 15 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 6 ಅನ್ನು 
ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ/ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ 

ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿಕೊಂಡಿಗಳು 


ಸ್ಥಾನಕ್ಕೆ 


104 


5 - 40 


014 


3 - 02 


054 


6 - 00 | 


054 


4 - 70 


125 


3 - 75 


22 - 87 


ಪೂರ್ವ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 6 ರಿಂದ ಮುಂದುವರೆದು ಯಿಡಕಣಿ ( ಠಿಕೆ - 2 ) ಸರ್ವೆ ನಂಬರ್ 89 ರಲ್ಲಿ ವಿವಿಧ ಕೋನಗಳಲ್ಲಿ 31 - 36 
ಸರಪಳಿ ದೂರ ಚಲಿಸಿ ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 81 ರ ನೈರುತ್ಯ ಬಾಂದಿನಿಂದ 342° ಕೋನ 4- 80 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 11 
ಅನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
_ 225 

4 - 55 


161 


1 - 65 


210 


4 - 90 


236 


3 - 15 


159 


17 - 01 


31 - 36 


ದಕ್ಷಿಣ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 11 ರಿಂದ ಮುಂದುವರೆದು ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 89 ರಲ್ಲಿ ವಿವಿಧ ಕೋನಗಳಲ್ಲಿ 16 - 84 
ಸರಪಳಿ ದೂರ ಚಲಿಸಿ ಯಿಡಕಣಿ ( ಠಿಕ್ಕೆ - 2 ) ಸರ್ವೆ ನಂಬರ್‌ 81 ರ ನೈರುತ್ಯ ಬಾಂದಿನಿಂದ 288° ಕೋನ ಸುಮಾರು 19 - 00 ಸರಪಳಿ ದೂರದಲ್ಲಿ 
ಯಿಡಕಣಿ ( ಠಿಕೆ - 2 ) ಹೆಮ್ಮಕ್ಕೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 15 ಅನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ/ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ/ ನೂರು ಕೋಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
288 

6 - 03 


264 


3 - 75 


340 


3 - 05 


276 


4 - 01 


16 - 84 


೫೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 

ಭಾಗ ೪ 
ಪಶ್ಚಿಮ - ಸೀಮಾರೇಖೆಯು ಸ್ಥಾನ ಸಂಖ್ಯೆ 15 ರಿಂದ ಮುಂದುವರೆದು ಯಿಡಕಣಿ (ಠಿಕ್ಕೆ -2) - ಹೆಮ್ಮಕ್ಕಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 
ಉತ್ತರಾಭಿಮುಖವಾಗಿ ಸುಮಾರು 16 - 01 ಸರಪಳಿ ದೂರ ಚಲಿಸಿ ಸದರಿ ಯಿಡಕಣಿ ( ಠಿಕೆ - 2) - ಹೆಮ್ಮಕ್ಕಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿರುವ ಯಿಡಕಣಿ 
( ಠಿಕೆ -2) ಸರ್ವೆ ನಂಬರ್ 88, 89 ರ ಪಶ್ಚಿಮ ದಿಕ್ಕಿನ ಕೂಡುಬಾಂದಿನಲ್ಲಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ಅನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ/ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ =ಒಂದು 
ಸ್ಥಾನದಿಂದ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿಕೊಂಡಿಗಳು 


358 


11 - 05 


16 


353 


5 - 05 


16 - 01 


ಯಿಡಕಣಿ ಬ್ಲಾಕ್ 
ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ : ಭದ್ರಾ ನದಿಯ ಬಲಪಾರ್ಶ್ವ. 


ಪೂರ್ವ : ಭದ್ರಾ ನದಿಯನ್ನು ಸೇರುವ ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ. 


ದಕ್ಷಿಣ : ಯಿಡಕಣಿ ( ಠಿಕ್ಕೆ - 2 ) ಸರ್ವೆ ನಂಬರ್ 89 ರ ಉಳಿಕೆ ಪ್ರದೇಶ. 


ಪಶ್ಚಿಮ : ಯಿಡಕಣಿ (ಠಿಕ್ಕೆ - 2) ಸರ್ವೆ ನಂಬರ್ 89 ರ ಉಳಿಕೆ ಪ್ರದೇಶ. 


: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ:- ಸೀಮಾರೇಖೆಯು ಭದ್ರಾನದಿಯ ಬಲಪಾರ್ಶ್ವದಲ್ಲಿರುವ ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 88, 89 ರ ಉತ್ತರ ದಿಕ್ಕಿನ ಕೂಡುಬಾಂದಿನಿಂದ 
126° ಕೋನ 10 - 00 ಸರಪಳಿ ದೂರದಲ್ಲಿ ಯಿಡಕಣಿ ( ಠಿಕ್ಕೆ - 2 ) ಸರ್ವೆ ನಂಬರ್ 89 ರಲ್ಲಿ ಭದ್ರಾನದಿಯ ಬಲಪಾರ್ಶ್ವದಲ್ಲಿ ಸ್ಥಾನ ಸಂಖ್ಯೆ 1 ರಿಂದ 
ಪ್ರಾರಂಭವಾಗಿ, ಭದ್ರಾನದಿಯ ಬಲಪಾರ್ಶ್ವದಲ್ಲಿಯೇ ಪೂರ್ವಾಭಿಮುಖವಾಗಿ ಸುಮಾರು 75 - 20 ಸರಪಳಿ ದೂರ ಚಲಿಸಿ ಭದ್ರಾನದಿ ಹಾಗೂ ಹೆಮ್ಮಕ್ಕಿ ಹಳ್ಳ 
ಸೇರುವ ಜಾಗದಲ್ಲಿ ( ಯಿಡಕಣಿ (ಠಿಕೆ -2) ಸರ್ವೆ ನಂಬರ್ 89 ರ ಈಶಾನ್ಯ ದಿಕ್ಕಿನಲ್ಲಿ) ಸ್ಥಾನ ಸಂಖ್ಯೆ 8 ಅನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 


ಭದ್ರಾನದಿಯ ಬಲಪಾರ್ಶ್ವ 


6 - 04 


ಭದ್ರಾನದಿಯ ಬಲಪಾರ್ಶ್ವ 


13 - 00 


15 - 25 


9 - 35 


ಭದ್ರಾನದಿಯ ಬಲಪಾರ್ಶ್ವ 
ಭದ್ರಾನದಿಯ ಬಲಪಾರ್ಶ್ವ 
ಭದ್ರಾನದಿಯ ಬಲಪಾರ್ಶ್ವ 
ಭದ್ರಾನದಿಯ ಬಲಪಾರ್ಶ್ವ 


5 - 06 


18 - 25 


ಭದ್ರಾನದಿಯ ಬಲಪಾರ್ಶ್ವ ಹಾಗೂ 
ಭದ್ರಾನದಿ - ಹೆಮ್ಮಕ್ಕಿ ಹಳ್ಳ ಸೇರುವ ಜಾಗ 


8 - 25 


75 - 20 


ಪೂರ್ವ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 8 ರಿಂದ ಮುಂದುವರೆದು ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 89 ರಲ್ಲಿ ಹೆಮ್ಮಕ್ಕೆ ಹಳ್ಳದ 
ಎಡಪಾರ್ಶ್ವದಲ್ಲಿಯೇ ಆಗ್ನೆಯ ಹಾಗೂ ನೈರುತ್ಯಾಭಿಮುಖವಾಗಿ ಸುಮಾರು 99 - 19 ಸರಪಳಿ ದೂರ ಚಲಿಸಿ ಯಿಡಕಣಿ ( ಠಿಕೆ - 2 ) ಸರ್ವೆ ನಂಬರ್ 71 ರ 
ಪೂರ್ವಾಗ್ರ ಬಾಂದಿನಿಂದ 093 ಕೋನ 10 - 50 ಸರಪಳಿ ದೂರದಲ್ಲಿ ಸದರಿ ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವದಲ್ಲಿ ಸ್ಥಾನ ಸಂಖ್ಯೆ 19ಎ ಅನ್ನು ಸೇರುತ್ತದೆ. 


ಭಾಗ ೪ಎ 


ဂ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೮ 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 


ಸ್ಥಾನದಿಂದ 


ಸ್ಥಾನಕ್ಕೆ 


4 - 03 


4 - 01 


3 - 45 


10 - 85 


16 - 55 


5 - 06 


ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ 
ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ 
ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ 
ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ 
ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ 
ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ 
ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ 
ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ 
ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ 
ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ 
ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ 
ಹೆಮ್ಮಕ್ಕಿ ಹಳ್ಳದ ಎಡಪಾರ್ಶ್ವ 


9 - 45 


6 - 01 


10 - 02 


10 - 01 


11 - 25 


19ಎ 


8 - 50 


99 - 19 


ದಕ್ಷಿಣ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 19ಎ ರಿಂದ ಮುಂದುವರೆದು ಯಿಡಕಣಿ ( ಠಿಕೆ- 2 ) ಸರ್ವೆ ನಂಬರ್ 89 ರಲ್ಲಿ ವಿವಿಧ ಕೋನಗಳಲ್ಲಿ 46 - 93 
ಸರಪಳಿ ದೂರ ಚಲಿಸಿ ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 14 ರ ಉತ್ತರಾಗ ಬಾಂದಿನಿಂದ 009° ಕೋನ 3 - 80 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 25 
ಅನ್ನು ಸೇರುತ್ತದೆ. ಮುಂದುವರೆದು ಸೀಮಾ ರೇಖೆಯು ಯಿಡಕಣಿ ( ಠಿಕೆ - 2 ) ಸರ್ವೆ ನಂಬರ್ 89 ರಲ್ಲಿ ವಿವಿಧ ಕೋನಗಳಲ್ಲಿ 23 - 05 ಸರಪಳಿ ದೂರ 
ಚಲಿಸಿ ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 14 ರ ಉತ್ತರಾಧ್ರ ಬಾಂದಿನಿಂದ 241° ಕೋನ 12 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 30 ಅನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 89 ರಲ್ಲಿ ವಿವಿಧ ಕೋನಗಳಲ್ಲಿ 52 - 75 ಸರಪಳಿ ದೂರ ಚಲಿಸಿ 
ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 71 ರ ಪೂರ್ವಾಗ್ರ ಬಾಂದಿನಿಂದ 226° ಕೋನ 5 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 40 ಅನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಯಿಡಕಣಿ (ಠಿಕೆ - 2) ಸರ್ವೆ ನಂಬರ್ 89 ರಲ್ಲಿ ವಿವಿಧ ಕೋನಗಳಲ್ಲಿ 42 - 20 ಸರಪಳಿ ದೂರ ಚಲಿಸಿ ಯಿಡಕಣಿ 
( ಠಕ್ಕೆ -2) ಸರ್ವೆ ನಂಬರ್ 67, 66 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 073° ಕೋನ 12 -35 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 46 ಅನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 89 ರಲ್ಲಿ ವಿವಿಧ ಕೋನಗಳಲ್ಲಿ 28 - 29 ಸರಪಳಿ ದೂರ ಚಲಿಸಿ 
ಯಿಡಕಣಿ ( ಠಿಕೆ - 2 ) ಸರ್ವೆ ನಂಬರ್ 67 , 66 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 120° ಕೋನ 8 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 53 ಅನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಯಿಡಕಣಿ (ಠಿಕೆ - 2) ಸರ್ವೆ ನಂಬರ್ 89 ರಲ್ಲಿ ವಿವಿಧ ಕೋನಗಳಲ್ಲಿ 65 - 50 ಸರಪಳಿ ದೂರ ಚಲಿಸಿ 
ಯಿಡಕಣಿ (ಠಿಕೆ -2) ಸರ್ವೆ ನಂಬರ್ 69 ರ ವಾಯುವ್ಯ ಬಾಂದಿನಿಂದ 348°ಕೋನ6 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 61 ಅನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ/ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ ಕೊಂಡಿಗಳು 


19ಬಿ 


270 


7 - 50 


19ಎ 
19ಬಿ 


| 


20 


| 


028 


9 - 50 


282 


6 - 05 


- 


21 


| 


22 


| 


310 


| 


7 -60 


೫೧೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 

312 


| ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


22 


7 - 03 


328 


3 - 10 


289 


6 - 15 


46 - 93 


25 


275 


6 - 05 


26 


246 


4 - 65 


27 


288 


2 - 75 


177 


2 - 65 


29 


172 


6 - 95 


23 - 05 


30 


261 


6 - 25 


226 


4 - 50 


135 


2 - 60 


118 


5 - 50 


133 


5 - 55 


078 


6 - 50 


120 


4 - 15 


132 


5 - 85 


133 


5 - 80 


055 


6 - 05 . 


52 - 75 


40 


178 


5 - 95 


199 


13 - 25 


191 


6 - 45 


318 


5 - 75 


217 


8 - 45 


162 


2 - 35 


42 - 20 


46 


112 


3 - 85 


_ 158 


158 


4 - 45 


156 


6 - 09 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೮ 


೫೧೪೩ 


ಸ್ಥಾನದಿಂದ 


ph 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 

267 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


3 - 10 


270 


2 - 70 


299 


4 - 40 


306 


3 - 70 
28 -29 


074 


3 - 01 


343 


10 - 45 


317 


7 - 15 


353 


14 - 75 


307 


10 - 02 


293 


5 - 02 


321 


7 - 05 


61 


270 


8 - 05 


65 - 50 


ಪಶ್ಚಿಮ :- ಸೀಮಾರೇಖೆಯು ಸ್ಥಾನ ಸಂಖ್ಯೆ 61 ರಿಂದ ಮುಂದುವರೆದು ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 89 ರಲ್ಲಿ ವಿವಿಧ ಕೋನಗಳಲ್ಲಿ 46 - 79 
ಸರಪಳಿ ದೂರ ಚಲಿಸಿ ಯಿಡಕಣಿ ( ಠಿಕ್ಕೆ - 2 ) ಸರ್ವೆ ನಂಬರ್ 77 ರ ಈಶಾನ್ಯ ಬಾಂದಿನಿಂದ 030° ಕೋನ 2 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 70 
ಅನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಯಿಡಕಣಿ ( ಠಿಕ್ಕೆ - 2) ಸರ್ವೆ ನಂಬರ್ 89 ರಲ್ಲಿ ವಿವಿಧ ಕೋನಗಳಲ್ಲಿ 43 - 05 ಸರಪಳಿ ದೂರ ಚಲಿಸಿ 
ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 83, 80 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 133° ಕೋನ 3 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 79 ಅನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಯಿಡಕಣಿ ( ಠಿಕೆ -2) ಸರ್ವೆ ನಂಬರ್ 89 ರಲ್ಲಿ ವಿವಿಧ ಕೋನಗಳಲ್ಲಿ 40 - 80 ಸರಪಳಿ ದೂರ ಚಲಿಸಿ ಸ್ಥಾನ 
ಸಂಖ್ಯೆ 87 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ಅನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ/ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ / ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿಕೊಂಡಿಗಳು 


ಸ್ಥಾನದಿಂದ 


62 


329 


16 - 03 


63 


358 


6 - 15 


63 


64 


025 


2 - 60 


64 


65 


332 


2 - 65 


65 


348 


2 - 25 


66 


67 


002 


7 - 45 


67 


68 


019 


5 - 65 


68 


69 


348 


2 - 95 


70 


308 


1 - 06 


46 - 79 


೫೧೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


| ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


70 


096 


2 - 70 


110 


2 - 15 


068 


2 - 50 


092 


5 - 55 


74 


067 


8 - 15 


75 


352 


4 - 35 


76 


331 


6 - 65 


346 


4 - 95 


78 


354 


6 - 05 


43 - 05 


79 


003 


7 - 75 


80 


002 


5 - 35 


ಈ 


277 


1 - 55 


| 


022 


5 - 25 


ಹ| 


349 


3 - 35 


| 


353 


3 - 60 


- 350 


350 


5 - 65 


86 


041 


4 - 65 


005 


3 - 65 


40 - 80 


ಯಿಡಕಣಿ ಬ್ಲಾಕ್ - III 


ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ : ಭದ್ರಾನದಿಯನ್ನು ಸೇರುವ ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವ . 
ಪೂರ್ವ : ಯಿಡಕಣಿ (ಠಕ್ಕೆ -2) ಕಲ್ಮನೆ ಗ್ರಾಮಗಳ ಸಾಮಾನ್ಯ ಗಡಿ . 
ದಕ್ಷಿಣ : ಯಿಡಕಣಿ ( ಠಿಕ್ಕೆ -2) ಸರ್ವೆ ನಂಬರ್ 55 ರ ಉಳಿಕೆ ಪ್ರದೇಶ. 


ಪಶ್ಚಿಮ : ಯಿಡಕಣಿ ( ಠಕ್ಕೆ -2) ಸರ್ವೆ ನಂಬರ್ 55 ರ ಉಳಿಕೆ ಪ್ರದೇಶ ಹಾಗೂ ಭದ್ರಾನದಿಯನ್ನು ಸೇರುವ 

ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವ. 


: ಸವಿವರವಾದ ಸರಹದ್ದು ವಿವರಣೆ : 


ಉತ್ತರ: 


ಸೀಮಾರೇಖೆಯು ಭದ್ರಾನದಿಯನ್ನು ಸೇರುವ ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವದಲ್ಲಿರುವ ಯಿಡಕಣಿ ( ಠಿಕ್ಕೆ - 2) ಸರ್ವೆ ನಂಬರ್ 55 ರ ಉತ್ತರಾಗ್ರ 
ಬಾಂದಿನಿಂದ 215 ಕೋನ 15 - 00 ಸರಪಳಿ ದೂರದಲ್ಲಿ ಸರ್ವೆ ನಂಬರ್ 55 ರಲ್ಲಿ ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವದಲ್ಲಿ ಸ್ಥಾನ ಸಂಖ್ಯೆ 1 ರಿಂದ 
ಪ್ರಾರಂಭವಾಗಿ ಸದರಿ ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವದಲ್ಲಿಯೇ ಈಶಾನ್ಯಾಭಿಮುಖವಾಗಿ ಸುಮಾರು 15 - 20 ಸರಪಳಿ ದೂರ ಚಲಿಸಿ ಯಿಡಕಣಿ 
( ಠಿಕೆ - 2) ಸರ್ವೆ ನಂಬರ್ 55 ರ ಉತ್ತರಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 3 ಅನ್ನು ಸೇರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೮ 


೫೧೪೫ 


ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ / 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 


ಸ್ಥಾನದಿಂದ 


ಸ್ಥಾನಕ್ಕೆ 


6 - 15 


ಭದ್ರಾನದಿಯನ್ನು ಸೇರುವ 

ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವ 
ಭದ್ರಾನದಿಯನ್ನು ಸೇರುವ ಹೆಮ್ಮಕ್ಕಿ ಹಳ್ಳದ 
ಬಲಪಾರ್ಶ್ವ ಹಾಗೂ ಸದರಿ ಹೆಮ್ಮಕ್ಕಿ ಹಳ್ಳದ 
ಬಲಪಾರ್ಶ್ವದಲ್ಲಿರುವ ಯಿಡಕಣಿ ( ಠಿಕ್ಕೆ - 2) 
ಸರ್ವೆ ನಂಬರ್ 55 ರ ಉತ್ತರಾಗ್ರ 

ಬಾಂದಿನಲ್ಲಿ. 


9 - 05 


15 - 20 


ಪೂರ್ವ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 3 ರಿಂದ ಮುಂದುವರೆದು ಯಿಡಕಣಿ ( ಠಿಕೆ - 2) - ಕಲ್ಬನೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ 
ಆಗ್ನೆಯಾಭಿಮುಖವಾಗಿ ಸುಮಾರು 55 -35 ಸರಪಳಿ ದೂರ ಚಲಿಸಿ ಯಿಡಕಣಿ (ಠಿಕ್ಕೆ - 2) ಸರ್ವೆ ನಂಬರ್ 71 ರ ಪೂರ್ವಾಗ್ರ ಬಾಂದಿನಿಂದ 0979 ಕೋನ 
ಸುಮಾರು 38 -00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 4 ಅನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ =ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿಕೊಂಡಿಗಳು 


ಯಿಡಕಣಿ ( ಠಿಕೆ - 2) -ಕಲ್ಮನೆ ಗ್ರಾಮಗಳ 

ಸಾಮಾನ್ಯ ಗಡಿ 


55 - 35 


55 - 35 


ದಕ್ಷಿಣ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 4 ರಿಂದ ಮುಂದುವರಿದು ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 55 ರಲ್ಲಿ ವಿವಿಧ ಕೋನಗಳಲ್ಲಿ 48 - 87 
ಸರಪಳಿ ದೂರ ಚಲಿಸಿ ಯಿಡಕಣಿ (ಠಿಕೆ - 2 ) ಸರ್ವೆ ನಂಬರ್ 71ರ ಪೂರ್ವಾಗ್ರ ಬಾಂದಿನಿಂದ 165° ಕೋನ 30 - 00 ಸರಪಳಿ ದೂರದಲ್ಲಿ ಹೆಮ್ಮಕ್ಕಿ ಹಳ್ಳದ 
ಬಲಪಾರ್ಶ್ವದಲ್ಲಿ ಸ್ಥಾನ ಸಂಖ್ಯೆ 10 ಅನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ/ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ- ಕೊಂಡಿಗಳು 


256 


6 - 02 


287 


3 - 05 


254 


3 - 50 


303 


3 - 85 


204 


27 - 55 


272 


4 -90 


48 - 87 


ಪಶ್ಚಿಮ - ಸೀಮಾರೇಖೆಯು ಸ್ಥಾನ ಸಂಖ್ಯೆ 10 ರಿಂದ ಮುಂದುವರೆದು ಯಿಡಕಣಿ ( ಠಿಕೆ -2) ಸರ್ವೆ ನಂಬರ್ 55 ರಲ್ಲಿ ಹೆಮ್ಮಕ್ಕಿ ಹಳ್ಳದ 
ಬಲಪಾರ್ಶ್ವದಲ್ಲಿಯೇ ಸುಮಾರು 70 - 70 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 17 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ಅನ್ನು ಸೇರುತ್ತದೆ. 


೫೧೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವದಲ್ಲಿ 

7 - 30 
ಈಶಾನ್ಯಾಭಿಮುಖವಾಗಿ 


ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವದಲ್ಲಿ 

ಈಶಾನ್ಯಾಭಿಮುಖವಾಗಿ 


7 - 50 


ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವದಲ್ಲಿ 

ಈಶಾನ್ಯಾಭಿಮುಖವಾಗಿ 


8 - 40 


7 - 50 


ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವದಲ್ಲಿ 

ಈಶಾನ್ಯಾಭಿಮುಖವಾಗಿ 
ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವದಲ್ಲಿ 
- ಈಶಾನ್ಯಾಭಿಮುಖವಾಗಿ 
ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವದಲ್ಲಿ 

ಈಶಾನ್ಯಾಭಿಮುಖವಾಗಿ 


7 -50 


13 - 50 


ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವದಲ್ಲಿ 

ಈಶಾನ್ಯಾಭಿಮುಖವಾಗಿ 


7 - 50 


01 


ಹೆಮ್ಮಕ್ಕಿ ಹಳ್ಳದ ಬಲಪಾರ್ಶ್ವದಲ್ಲಿ 

ಈಶಾನ್ಯಾಭಿಮುಖವಾಗಿ 


11 - 50 


70 - 70 


70 - 70 


ಯಿಡಕಣಿ ಬ್ಲಾಕ್ - V 
ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ | | : Jಯಿಡಕಣಿ ( ಠಿಕೆ - 2 ) ಸರ್ವೆ ನಂಬರ್ 55 ರ ಉಳಿಕೆ ಪ್ರದೇಶ. 


ಪೂರ್ವ : ಯಿಡಕಣಿ ( ಠಿಕ್ಕೆ - 2) - ಕಲ್ಮನೆ ಗ್ರಾಮಗಳ ಸಾಮಾನ್ಯ ಗಡಿ. 


ದಕ್ಷಿಣ 


| : ಯಿಡಕಣಿ ( ಠಕ್ಕೆ -2) ಸರ್ವೆ ನಂಬರ್ 55 ರ ಉಳಿಕೆ ಪ್ರದೇಶ. 


ಪಶ್ಚಿಮ : ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 55 ರ ಉಳಿಕೆ ಪ್ರದೇಶ 

: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ:- ಸೀಮಾರೇಖೆಯು ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್‌ 204 ರ ಈಶಾನ್ಯ ಬಾಂದಿನಿಂದ 019° ಕೋನ 20 - 75 ಸರಪಳಿ ದೂರದಲ್ಲಿ ಯಿಡಕಣಿ 
( ಠಿಕ್ಕೆ - 2) ಸರ್ವೆ ನಂಬರ್ 55 ರಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ಯಿಡಕಣಿ ( ಠಿಕ್ಕೆ - 2) ಸರ್ವೆ ನಂಬರ್ 55 ರಲ್ಲಿಯೇ ವಿವಿಧ ಕೋನಗಳಲ್ಲಿ 
27 - 35 ಸರಪಳಿ ದೂರ ಚಲಿಸಿ ಯಿಡಿಕಣಿ ( ಠಿಕೆ - 2) ಸರ್ವೆ ನಂಬರ್ 204 ರ ಈಶಾನ್ಯ ಬಾಂದಿನಿಂದ 054° ಕೋನ30 - 00 ಸರಪಳಿ ದೂರದಲ್ಲಿ 
ಯಿಡಕಣಿ ( ಠಿಕೆ - 2) - ಕಲ್ಮನೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 5 ಅನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ/ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 


ಸ್ಥಾನದಿಂದ 


104 


7 - 55 


029 


9 - 15 


154 


9 - 05 


088 


1 - 60 


27 - 35 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


೫೧೪೭ 


ಪೂರ್ವ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 5 ರಿಂದ ಮುಂದುವರೆದು ಯಿಡಕಣಿ ( ಠಿಕೆ - 2) -ಕಲ್ಕನೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ 
ಆಗ್ನೆಯಾಭಿಮುಖವಾಗಿ 30 - 45 ಸರಪಳಿ ದೂರ ಚಲಿಸಿ ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 204, 201ರ ಪೂರ್ವ ದಿಕ್ಕಿನ ಬಾಂದಿನಿಂದ 105 ಕೋನ 
31 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 6 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ/ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ =ಒಂದು 
ಸ್ಥಾನದಿಂದ 

ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿಕೊಂಡಿಗಳು 


ಸ್ಥಾನಕ್ಕೆ 


172 


30 - 45 


30 - 45 


ದಕ್ಷಿಣ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 6 ರಿಂದ ಮುಂದುವರಿದು ಯಿಡಕಣಿ ( ಠಿಕ್ಕೆ- 2 ) ಸರ್ವೆ ನಂಬರ್ 55 ರಲ್ಲಿ ವಿವಿಧಕೋನಗಳಲ್ಲಿ 32 - 75 ಸರಪಳಿ 
ದೂರ ಚಲಿಸಿ ಯಿಡಕಣಿ (ಠಿಕೆ - 2) ಸರ್ವೆ ನಂಬರ್‌ 204, 201 ರ ಪೂರ್ವ ದಿಕ್ಕಿನ ಬಾಂದಿನಿಂದ 154°ಕೋನ11 - 10 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 
13 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ/ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ =ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿಕೊಂಡಿಗಳು 


247 


6 - 55 


215 


6 - 40 


338 


2 - 05 


251 


5 - 00 


358 


3 - 00 


285 


5 - 30 


280 


4 - 45 


32 - 75 


ಪಶ್ಚಿಮ - ಸೀಮಾರೇಖೆಯು ಸ್ಥಾನ ಸಂಖ್ಯೆ 13 ರಿಂದ ಮುಂದುವರೆದು ಯಿಡಕಣಿ ( ಠಿಕ್ಕೆ -2 ) ಸರ್ವೆ ನಂಬರ್ 55 ರಲ್ಲಿ ವಿವಿಧ ಕೋನಗಳಲ್ಲಿ 24 -15 
ಸರಪಳಿ ದೂರ ಚಲಿಸಿ ಯಿಡಕಣಿ ( ಠಿಕೆ - 2 ) ಸರ್ವೆ ನಂಬರ್ 204 ರ ಈಶಾನ್ಯ ಬಾಂದಿನಿಂದ 080° ಕೋನ 7 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 18 
ಅನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಯಿಡಕಣಿ ( ಠಿಕೆ -2 ) ಸರ್ವೆ ನಂಬರ್ 55 ರಲ್ಲಿ ವಿವಿಧ ಕೋನಗಳಲ್ಲಿ 18 -40 ಸರಪಳಿ ದೂರ ಚಲಿಸಿ 
ಯಿಡಕಣಿ ( ಠಿಕೆ - 2 ) ಸರ್ವೆ ನಂಬರ್ 204 ರ ಈಶಾನ್ಯ ಬಾಂದಿನಿಂದ 091° ಕೋನ 16 - 10 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 23 ಅನ್ನು ಸೇರುತ್ತದೆ 
ಮುಂದುವರೆದು ಸೀಮಾರೇಖೆಯು ಯಿಡಕಣಿ ( ಠಿಕ್ಕೆ - 2) ಸರ್ವೆ ನಂಬರ್ 55 ರಲ್ಲಿ ವಿವಿಧ ಕೋನಗಳಲ್ಲಿ 30 - 42 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 
29ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ಅನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
033 

7 - 00 


298 


6 - 20 


039 


4 - 55 


335 


2 - 30 


060 


4 - 10 


೫೧೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / 
ಸೀಮಾರೇಖೆಯ ವಿವರಣೆ / 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿಕೊಂಡಿಗಳು 


24 - 15 


19 


022 


3 - 30 


012 


3 - 95 


156 


3 - 30 


131 


4 - 95 


148 


2 - 90 


18 - 40 


24 


053 


3 - 00 


275 


1 - 05 


26 


037 


3 - 60 


27 


323 


4 - 15 


317 


7 - 02 


289 


6 - 80 


014 


4 - 80 


30 - 42 
ಯಿಡಕಣಿ ಬ್ಲಾಕ್ - V 

ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 
ಉತ್ತರ : ಯಿಡಕಣಿ ( ಠಕ್ಕೆ-2) ಸರ್ವೆ ನಂಬರ್ 55 ರ ಉಳಿಕೆ ಪ್ರದೇಶ. 
ಪೂರ್ವ : ಯಿಡಕಣಿ (ಠಿಕ್ಕೆ-2)-ಕಲ್ಮನೆ ಗ್ರಾಮಗಳ ಸಾಮಾನ್ಯ ಗಡಿ. 
ದಕ್ಷಿಣ : ಯಿಡಕಣಿ ( ಠಿಕೆ - 2)- ಮಾಳಿಗನಾಡು ಗ್ರಾಮಗಳ ಸಾಮಾನ್ಯ ಗಡಿ. 
ಪಶ್ಚಿಮ : ಯಿಡಕಣಿ ( ಠಿಕೆ -2) ಸರ್ವೆ ನಂಬರ್ 55 ರ ಉಳಿಕೆ ಪ್ರದೇಶ 

: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ:- ಸೀಮಾರೇಖೆಯು ಯಿಡಕಣಿ (ಠಿಕೆ -2 ) ಸರ್ವೆ ನಂಬರ್ 49 ರ ಆಗ್ನೆಯ ಬಾಂದಿನಿಂದ 161° ಕೋನ 10 - 65 ಸರಪಳಿ ದೂರದಲ್ಲಿ 
ಯಡಕಣಿ ( ಠಿಕೆ - 2) ಸರ್ವೆ ನಂಬರ್ 55 ರಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ಯಿಡಕಣಿ (ಠಿಕೆ - 2) ಸರ್ವೆ ನಂಬರ್ 55 ರಲ್ಲಿಯೇ ವಿವಿಧ 
ಕೋನಗಳಲ್ಲಿ 31 - 70 ಸರಪಳಿ ದೂರ ಚಲಿಸಿ ಯಿಡಕಣಿ ( ಠಕ್ಕೆ - 2) -ಕಲ್ಮನೆ ಗ್ರಾಮಗಳ ಸಾಮಾನ್ಯ ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 6 ಅನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ, 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ 

ಸೀಮಾರೇಖೆಯ ವಿವರಣೆ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿಕೊಂಡಿಗಳು 


ಸ್ಥಾನಕ್ಕೆ 


_ 113 


3 - 00 


085 


7 - 50 


093 


11 - 85 


111 


3 - 75 


ಯಿಡಕಣಿ ( ಠಿಕೆ - 2) - ಕಲ್ಪನೆ ಗ್ರಾಮಗಳ 

ಸಾಮಾನ್ಯ ಗಡಿಬಾಂದಿನಲ್ಲಿ 


5 - 60 


31 - 70 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 

೫೧೪೯ 
ಪೂರ್ವ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 6 ರಿಂದ ಮುಂದುವರೆದು ಯಿಡಕಣಿ (ಠಕ್ಕೆ -2) -ಕಲ್ಮನೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ 
ಆಗ್ನೆಯಾಭಿಮುಖವಾಗಿ ಸುಮಾರು 31 - 02 ಸರಪಳಿ ದೂರ ಚಲಿಸಿ ಯಿಡಕಣಿ ( ಠಿಕೆ - 2) - ಕಲ್ಪನೆ - ಮಾಳಿಗನಾಡು ಮೂರು ಗ್ರಾಮಗಳ ಗಡಿಗಳು ಸೇರುವ 
ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 7 ಅನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ, 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ ಸ್ಥಾನಕ್ಕೆ 

ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿಕೊಂಡಿಗಳು 


6 


. 


ಯಿಡಕಣಿ ( ಠಿಕ್ಕೆ - 2) -ಕಲ್ಬನೆ ಗ್ರಾಮಗಳ 
ಸಾಮಾನ್ಯ ಗಡಿಯಲ್ಲಿ ಆಸ್ಟ್ರೇಯಾಭಿಮುಖವಾಗಿ 

ಹಾಗೂ ಯಿಡಕಣಿ ( ಠಿಕ್ಕೆ - 2) -ಕಲ್ಪನೆ 
ಮಾಳಿಗನಾಡು ಮೂರು ಗ್ರಾಮಗಳ ಗಡಿಗಳು 

ಸೇರುವ ಕೂಡುಬಾಂದಿನಲ್ಲಿ 


31 - 02 


31 - 02 


ದಕ್ಷಿಣ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 7 ರಿಂದ ಮುಂದುವರೆದು ಯಿಡಕಣಿ ( ಠಿಕ್ಕೆ - 2 ) - ಮಾಳಿಗನಾಡು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ 
ನೈರುತ್ಯಾಭಿಮುಖವಾಗಿ 37 - 05 ಸರಪಳಿ ದೂರ ಚಲಿಸಿ ಯಿಡಕಣಿ ( ಠಿಕೆ - 2 ) ಸರ್ವೆ ನಂಬರ್ 205 ರ ದಕ್ಷಿಣಾಗ್ರ ಬಾಂದಿನಿಂದ 079° ಕೋನ ಸುಮಾರು 
29- 20 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 8 ಅನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ/ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


ಯಿಡಕಣಿ( ಠಿಕೆ - 2) - ಮಾಳಿಗನಾಡು 
ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 

ನೈರುತ್ಯಾಭಿಮುಖವಾಗಿ 


37- 05 


37 - 05 


ಪಶ್ಚಿಮ - ಸೀಮಾರೇಖೆಯು ಸ್ಥಾನ ಸಂಖ್ಯೆ 8 ರಿಂದ ಮುಂದುವರೆದು ಯಿಡಕಣಿ ( ಠಿಕೆ - 2 ) ಸರ್ವೆ ನಂಬರ್ 55 ರಲ್ಲಿ ವಿವಿಧ ಕೋನಗಳಲ್ಲಿ 37 - 87 
ಸರಪಳಿ ದೂರ ಚಲಿಸಿ ಯಿಡಕಣಿ ( ಠಿಕ್ಕೆ - 2) ಸರ್ವೆ ನಂಬರ್ 32 , 30 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 117° ಕೋನ ಸುಮಾರು 9 - 00 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 16 ಅನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಯಿಡಕಣಿ ( ಠಿಕೆ - 2 ) ಸರ್ವೆ ನಂಬರ್ 55 ರಲ್ಲಿ ವಿವಿಧ ಕೋನಗಳಲ್ಲಿ 
19 - 85 ಸರಪಳಿ ದೂರ ಚಲಿಸಿ ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್‌ 32 , 30 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 084° ಕೋನ 15 - 25 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 21 ಅನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಯಿಡಕಣಿ (ಠಿಕೆ -2) ಸರ್ವೆ ನಂಬರ್ 55 ರಲ್ಲಿ ವಿವಿಧ ಕೋನಗಳಲ್ಲಿ 
37 - 01 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 28 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ಅನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ/ 

ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
350 

7 - 50 


242 


4 - 02 


260 


3 - 35 


183 


6 - 75 


276 


3 - 15 


349 


4 - 20 


320 


3 - 05 


- 16 


| 


336 | 


5 - 85 


೫೧೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ/ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿಕೊಂಡಿಗಳು 


37 - 87 


106 


4 - 90 


046 


3 - 65 


138 


3 - 05 


017 


3 - 40 


317 


4 - 85 


19 - 85 


055 


6 - 00 


013 


5 - 20 


330 


6 - 85 


306 


2 - 01 


359 


4 - 65 


358 


6 - 65 


| | 


352 


3 - 65 


023 


2 - 00 


37 - 01 


ಎನ್‌ಕ್ಲೋಸರ್‌ಗಳು: 
ಎನ್‌ಕ್ಲೋಸರ್ -1: 

ಯಿಡಕಣಿ ಬ್ಲಾಕ್ - II ರಲ್ಲಿರುವ ಯಿಡಕಣಿ ( ಠಿಕ್ಕೆ - 2) ಸರ್ವೆ ನಂಬರ್ 89 ರಲ್ಲಿ ಒತ್ತುವರಿಯಾಗಿರುವ ಪ್ರದೇಶವನ್ನು ಎನ್‌ಕೌಸರ್‌- 1 ಎಂದು 
ಗುರುತಿಸಿದೆ. 

ಈ ಎನ್‌ಕ್ಲೋಸರ್‌ನ ಸೀಮಾರೇಖೆಯು ಯಿಡಕಣಿ ( ಠಿಕೆ - 2) ಸರ್ವೆ ನಂಬರ್ 14 ರ ಉತ್ತರಾಧ್ರ ಬಾಂದಿನಿಂದ 349° ಕೋನ 16 - 25 ಸರಪಳಿ 
ದೂರದಲ್ಲಿ ಸರ್ವೆ ನಂಬರ್ 89 ರಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಈ ಕೆಳಕಂಡ ವಿವಿಧ ಕೋನಗಳಲ್ಲಿ 37 - 83 ಸರಪಳಿ ದೂರ ಚಲಿಸಿ ಸ್ಥಾನ 
ಸಂಖ್ಯೆ 9 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ಅನ್ನು ಸೇರುತ್ತದೆ. 


ಎನ್‌ಕ್ಲೋಸರ್ - 1 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ/ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 

087 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


1 - 85 


109 


2 - 35 


116 


6 - 65 


164 


4 - 01 


175 


3 - 02 


233 


1 - 70 


291 


6 - 00 


322 


9 - 70 


031 


2 - 55 


37 - 83 | 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೮ 

೫೧೫೧ 
ಎನ್‌ಕ್ಲೋಸರ್ -2: 

ಯಿಡಕಣಿ ಬ್ಲಾಕ್ -ಗಿ ರಲ್ಲಿರುವ, ಯಿಡಕಣಿ (ಠಿಕ್ಕೆ -2) ಸರ್ವೆ ನಂಬರ್ 55 ರಲ್ಲಿ ಒತ್ತುವರಿಯಾಗಿರುವ ಪ್ರದೇಶವನ್ನು ಎನ್‌ಕೌಸರ್‌- 2 ಎಂದು 
ಗುರುತಿಸಿದೆ. 

ಈ ಎನ್‌ಕ್ಲೋಸರ್ - 2ರ ಸೀಮಾರೇಖೆಯು ಯಡಕಣಿ ( ಠಿಕ್ಕೆ - 2) - ಕಲ್ಪನೆ - ಮಾಳಿಗನಾಡು ಈ ಮೂರು ಗ್ರಾಮಗಳ ಗಡಿಗಳು ಸೇರುವ ಕೂಡು 
ಬಾಂದಿನಿಂದ ವಾಯುವ್ಯಕ್ಕೆ ಸುಮಾರು 31 - 00 ಸರಪಳಿ ದೂರದಲ್ಲಿ ಯಿಡಕಣಿ ( ಠಿಕ್ಕೆ - 2) -ಕಲ್ಕನೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿರುವ ಗಡಿಬಾಂದಿನಿಂದ 
2370 ಕೋನ 10 - 00 ಸರಪಳಿ ದೂರದಲ್ಲಿ ಸರ್ವೆ ನಂಬರ್ 55 ರಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ಸರ್ವೆ ನಂಬರ್ 55 ರಲ್ಲಿಯೇ 
ಈ ಕೆಳಕಂಡ ವಿವಿಧ ಕೋನಗಳಲ್ಲಿ 11 - 10 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 4 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ಅನ್ನು ಸೇರುತ್ತದೆ. 

ಎನ್‌ಕ್ಲೋಸರ್ - 2 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ | ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ/ 
ಸೀಮಾರೇಖೆಯ ವಿವರಣೆ 
ಸ್ಥಾನ ಸಂಖ್ಯೆಯ ವಿವರಣೆ 

084 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 


2 - 90 


178 


2 - 85 


266 


2 - 65 


353 


2 - 70 


11 - 10 | 

ಇತರೆ ಸವಲತ್ತುಗಳು: 
ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ 
ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು 

ಶವಿರುತ್ತದೆ. ಎನ್‌ಕೌಸರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ 
ಇಲಾಖೆಯಿಂದ ದಿನಾಂಕ: 05 - 06 - 2002 ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ ಹಕ್ಕನ್ನು ಹಾಗೆಯೇ ಮುಂದುವರೆಸಲಾಗಿದೆ. 
PR. 649 

- ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC . 300 

ಬಿ. ಜೆ. ಜ್ವಾಲಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅರಣ್ಯ , ಜೀವಿಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ 
ಅರಣ್ಯ , ಜೀವಿಪರಿಸ್ಥಿತಿ ಮತ್ತು ಪರಿಸರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಅಪಜೀ 53 ಎಫ್ ಎಎಫ್ 2018, ಬೆಂಗಳೂರು, ದಿನಾಂಕ:20.07. 2018. 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ (1964ನೇ ಇಸವಿಯ ಕರ್ನಾಟಕ ಕಾಯ್ದೆ -5) ಕಲಂ - 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ನರಸಿಂಹರಾಜಪುರ ತಾಲ್ಲೂಕು, ಕಸಬಾ ಹೋಬಳಿ, ಮಡಬೂರು 
ಗ್ರಾಮದ ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ “ಮೀಸಲು ಅರಣ್ಯ ” 
ಎಂದು ರಚಿಸಲು ಉದ್ದೇಶಿಸಿ ಘೋಷಿಸಲಾಗಿದೆ. 


ಅನುಸೂಚಿ 


ಜಿಲ್ಲೆಯ ಹೆಸರು 

ಚಿಕ್ಕಮಗಳೂರು ಜಿಲ್ಲೆ 
ತಾಲ್ಲೂಕಿನ ಹೆಸರು 

ನರಸಿಂಹರಾಜಪುರ 
ಹೋಬಳಿ ಹೆಸರು 

ಕಸಭಾ 
ಗ್ರಾಮದ ಹೆಸರು 

ಮಡಬೂರು 
ಪ್ರಸ್ತಾಪಿತ ಮೀಸಲು ಅರಣ್ಯದ ಹೆಸರು | 

ಮಡಬೂರು ಬ್ಲಾಕ್ - I ರಿಂದ V 
2. ಮೇಲ್ಕಂಡ ಕಾಯ್ದೆಯ ಕಲಂ 4(1)( ಸಿ) ರ ಪ್ರಕಾರ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು, ತರೀಕೆರೆ ಉಪ ವಿಭಾಗ, ತರೀಕೆರೆ 
ಇವರನ್ನು “ ಅರಣ್ಯ ವ್ಯವಸ್ಥಾಪನಾಧಿಕಾರಿ ” ಗಳನ್ನಾಗಿ ನೇಮಿಸಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳವರು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ 
ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ಇತ್ಯರ್ಥಗೊಳಿಸಿ , ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು . 


೫೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 

ಭಾಗ ೪ಎ 
3. ಮೇಲ್ಕಂಡ ಕಾಯ್ದೆಯ ಕಲಂ 4(2) ರ ಪ್ರಕಾರ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪ ವಿಭಾಗ, ಕೊಪ್ಪ ಇವರನ್ನು ಈ 
ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 
4. ಮೇಲ್ಕಂಡ ಕಾಯ್ದೆಯ ಕಲಂ 11 , 12 ಮತ್ತು 14 ನೇ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು 
( 3) ತಿಂಗಳೊಳಗೆ ಬಾಧಿತ ವ್ಯಕ್ತಿಗಳು ಸಲ್ಲಿಸುವ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಕಾಯ್ದೆಯ ಕಲಂ 16(1) ನೇ ಪ್ರಕಾರ ಕರ್ನಾಟಕ ಕಂದಾಯ 
ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 
5. ಮೇಲ್ಕಂಡ ಕಾಯ್ದೆಯ ಕಲಂ 15 ನೇ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಕಾಯ್ದೆಯ ಕಲಂ 16 (2) ನೇ ಪ್ರಕಾರ ಅರಣ್ಯ 
ವ್ಯವಸ್ಥಾಪನಾಧಿಕಾರಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು (3) ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದಾಗಿದೆ . 

ಅನುಸೂಚಿಯ ವಿವರ 
( ಅ) ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಬ್ಲಾಕ್‌ವಾರು ವಿವರ. 


ಗ್ರಾಮ 


ಸರ್ವೆ ನಂಬರ್‌ 


ವಿಸ್ತೀರ್ಣ 
ಎಕರೆ - ಗುಂಟೆ. 


79 - 20 


17 - 20 


18 - 18 


ಮಡಬೂರು 


69 - 22 


117 - 23 


40 - 24 


ಒಟ್ಟು ವಿಸ್ತೀರ್ಣ 


343 - 07 


( ಆ) ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಬ್ಲಾಕ್‌ವಾರು ವಿವರ. 


ವಿಸ್ತೀರ್ಣ 


ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶಗಳಲ್ಲಿರುವ 

ಬ್ಲಾಕ್‌ಗಳ ಹೆಸರು 


ಗ್ರಾಮ 


ಸರ್ವೆ ನಂಬರ್ 


ಎಕರೆ - ಗುಂಟೆ. 


ಮಡಬೂರು ಬ್ಲಾಕ್ - | | 


56 


40 - 24 


ಮಡಬೂರು 


ಒಟ್ಟು 


40 - 24 


ಮಡಬೂರು ಬ್ಲಾಕ್ - || 


15 - 28 


ಮಡಬೂರು 


40 


44 - 06 


ಒಟ್ಟು 


59 - 34 


ಮಡಬೂರು ಬ್ಲಾಕ್ - III 


63 - 32 


ಮಡಬೂರು 


40 


73 - 17 


ಒಟ್ಟು 


137 - 09 


ಮಡಬೂರು ಬ್ಲಾಕ್ -IN 


31 


18 - 18 


ಮಡಬೂರು 


32 


69 - 22 


ಒಟ್ಟು 


88 - 00 


ಮಡಬೂರು ಬ್ಲಾಕ್ - V 


ಮಡಬೂರು 


26 


17 - 20 


ಒಟ್ಟು 


17 - 20 


ಐದು ಬ್ಲಾಕ್ಗಳ ಒಟ್ಟು ವಿಸ್ತೀರ್ಣ 


343 - 07 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೮ 


೫೧೫೩ 


ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು ಮುಂದೆ 

ವಿವರಿಸಿದೆ. 
ಮಡಬೂರು ಬ್ಲಾಕ್ - I 
ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ : ಮಲ್ಲಂದೂರು ಮೀಸಲು ಅರಣ್ಯದ ಸರಹದ್ದು. 


ಪೂರ್ವ : ಮಡಬೂರು ಗ್ರಾಮದ ಸರ್ವೆ ನಂಬರ್ 56 ರ ಉಳಿಕೆ ಪ್ರದೇಶ. 


ದಕ್ಷಿಣ : ಮಡಬೂರು ಗ್ರಾಮದ ಸರ್ವೆ ನಂಬರ್ 56 ರ ಉಳಿಕೆ ಪ್ರದೇಶ. 


ಪಶ್ಚಿಮ : ಮಡಬೂರು ಗ್ರಾಮದ ಸರ್ವೆ ನಂಬರ್ 56 ರ ಉಳಿಕೆ ಪ್ರದೇಶ. 


: ಸವಿವರವಾದ ಸರಹದ್ದು ವಿವರಣೆ : 


ಉತ್ತರ:- ಸೀಮಾರೇಖೆಯು ಮಡಬೂರು ಗ್ರಾಮದ ಸರ್ವೆ ನಂಬರ್‌ 40 , 56 ಮತ್ತು 43 ಸೇರುವ ಮುಕ್ಕುಪೆಗಾಂದಿನಿಂದ 044° ಕೋನ 11 - 00 ಸರಪಳಿ 
ದೂರದಲ್ಲಿ ಮಲ್ಲಂದೂರು ಗುಡ್ಡ ಮೀಸಲು ಅರಣ್ಯದ ಸರಹದ್ದಿನಲ್ಲಿ ಪೂರ್ವಾಭಿಮುಖವಾಗಿ 54 -50 ಸರಪಳಿ ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್ 
61 ರ ವಾಯುವ್ಯ ದಿಕ್ಕಿನ ಬಾಂದಿನಿಂದ 255 ಕೋನ 7 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 2 ಅನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


ಕೋನ ಡಿಗ್ರಿಗಳಲ್ಲಿ/ 
ಸೀಮಾರೇಖೆಯ ವಿವರಣೆ 

ಸ್ಥಾನ ಸಂಖ್ಯೆಯ ವಿವರಣೆ 
ಮಲ್ಲಂದೂರು ಗುಡ್ಡ ಮೀಸಲು ಅರಣ್ಯದ 

ಸಾಮಾನ್ಯ ಸರಹದ್ದಿನಲ್ಲಿ 
ಪೂರ್ವಾಭಿಮುಖವಾಗಿ 


2 


54 - 50 


54 - 50 


ಪೂರ್ವ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರೆದು ಮಡಬೂರು ಸರ್ವೆ ನಂಬರ್ 56 ರಲ್ಲಿ ವಿವಿಧ ಕೋನಗಳಲ್ಲಿ 21 - 75 ಸರಪಳಿ 
ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್ 56, 53 ಮತ್ತು 68 ಸೇರುವ ಮುಕ್ಕುಪ್ಪೆ ಬಾಂದಿನಿಂದ 005° ಕೋನ 14 - 00 ಸರಪಳಿ ದೂರದಲ್ಲಿ 
ಮಡಬೂರು ಸರ್ವೆ ನಂಬರ್ 56 ರಲ್ಲಿ ಸ್ಥಾನ ಸಂಖ್ಯೆ 6 ಅನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ . 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ =ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


180 


1 - 75 


217 


6 - 50 


230 


4 - 50 


- 6 


| 


178 


| 


9- 00 


21 - 75 


ದಕ್ಷಿಣ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 6 ರಿಂದ ಮುಂದುವರೆದು ಮಡಬೂರು ಸರ್ವೆ ನಂಬರ್ 56 ರಲ್ಲಿ ವಿವಿಧ ಕೋನಗಳಲ್ಲಿ 33 - 75 ಸರಪಳಿ 
ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್ 48, 56, 110 ಮತ್ತು 49 ಸೇರುವ ನಾಕುಪ್ಪೆ ಬಾಂದಿನಿಂದ 008° ಕೋನ 4 - 00 ಸರಪಳಿ ದೂರದಲ್ಲಿ 
ಮಡಬೂರು ಸರ್ವೆ ನಂಬರ್ 56 ರಲ್ಲಿ ಸ್ಥಾನ ಸಂಖ್ಯೆ 12 ಅನ್ನು ಸೇರುತ್ತದೆ. 


೫೧೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ಎ 


ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 

283 


| ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


11 - 00 


274 


3 - 25 


205 


6 - 50 


260 


3 - 00 


282 


4 - 00 


192 


6 - 00 


33 - 75 
ಪಶ್ಚಿಮ :- ಸೀಮಾರೇಖೆಯು ಸ್ಥಾನ ಸಂಖ್ಯೆ 12 ರಿಂದ ಮುಂದುವರೆದು ಮಡಬೂರು ಸರ್ವೆ ನಂಬರ್ 56 ರಲ್ಲಿ ವಿವಿಧ ಕೋನಗಳಲ್ಲಿ 17 - 50 ಸರಪಳಿ 
ದುರ ಚಲಿಸಿ ಸ್ಥಾನ ಸಂಖ್ಯೆ 13 ರ ಮುಖಾಂತರ ಪ್ರಾರಂಭಿಸಿ ಸ್ಥಾನ ಸಂಖ್ಯೆ 1 ಅನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಕೋನ ಡಿಗ್ರಿಗಳಲ್ಲಿ | ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ ಸ್ಥಾನಕ್ಕೆ 

ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 


13 


276 


5 - 50 


13 


293 


12 - 00 


17 - 50 


ಮಡಬೂರು ಬ್ಲಾಕ್ - II 

ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 
ಉತ್ತರ : ಮಡಬೂರು ಸರ್ವೆ ನಂಬರ್ 42, 43 ಮತ್ತು 40 ಸೇರುವ ವಾಯುವ್ಯ ದಿಕ್ಕಿನ ಮುಕ್ಕುಪ್ಪೆಬಾಂದಿನ 

ಪಶ್ಚಿಮದಲ್ಲಿಯ ಕೆರೆಯ ದಕ್ಷಿಣ ಸರಹದ್ದು. 


ಪೂರ್ವ : ಮಡಬೂರು ಸರ್ವೆ ನಂಬರ್ 40 ಮತ್ತು 11 ರ ಉಳಿಕೆ ಪ್ರದೇಶ. 


ದಕ್ಷಿಣ : ಮಡಬೂರು ಸರ್ವೆ ನಂಬರ್ 11 ರ ಉಳಿಕೆ ಪ್ರದೇಶ. 


ಪಶ್ಚಿಮ : ಮಲ್ಲಂದೂರು ಮೀಸಲು ಅರಣ್ಯದ ಸಾಮಾನ್ಯ ಸರಹದ್ದು. 

: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ:- ಸೀಮಾರೇಖೆಯು ಮಡಬೂರು ಸರ್ವೆ ನಂಬರ್ 42, 43 ಮತ್ತು 40 ಸೇರುವ ವಾಯುವ್ಯ ದಿಕ್ಕಿನ ಮುಕ್ಕುಪ್ಪೆ ಬಾಂದಿನಿಂದ 277° ಕೋನ 4 - 50 
ಸರಪಳಿ ದೂರದಲ್ಲಿ ಮಡಬೂರು ಸರ್ವೆ ನಂಬರ್ 40 ರಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ಮಡಬೂರು ಸರ್ವೆ ನಂಬರ್ 42 , 43 ಮತ್ತು 
40 ಸೇರುವ ವಾಯುವ್ಯ ದಿಕ್ಕಿನ ಮುಕ್ಕುಪ್ಪೆ ಬಾಂದಿನ ಪಶ್ಚಿಮಕ್ಕಿರುವ ಕೆರೆಯ ದಕ್ಷಿಣ ಸರಹದ್ದಿನಲ್ಲಿಯೇ ಚಲಿಸಿ, ಆಗ್ನೆಯ, ಪೂರ್ವ ಮತ್ತು 
ಈಶಾನ್ಯಾಭಿಮುಖವಾಗಿ ಸುಮಾರು 8 - 00 ಸರಪಳಿ ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್ 42 , 43 ಮತ್ತು 40 ಸೇರುವ ವಾಯುವ್ಯ ದಿಕ್ಕಿನ 
ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 2 ಅನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
42, 43 ಮತ್ತು 40 ಸೇರುವ ವಾಯುವ್ಯ 
- 2 ದಿಕ್ಕಿನ ಮುಕ್ಕುಪ್ಪೆ ಬಾಂದಿನ ಪಶ್ಚಿಮ ದಿಕ್ಕಿನ 

8 - 00 
ಕೆರೆಯ ದಕ್ಷಿಣ ಭಾಗದಲ್ಲಿ ಆಸ್ಟ್ರೇಯ, 
ಪೂರ್ವ ಮತ್ತು ಈಶಾನ್ಯಭಿಮುಖವಾಗಿ 


8 - 00 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೮ 


೫೧೫೫ 


ಪೂರ್ವ: - ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರೆದು ಮಡಬೂರು ಸರ್ವೆ ನಂಬರ್ 40 ರಲ್ಲಿ ವಿವಿಧ ಕೋನಗಳಲ್ಲಿ 26 - 00 ಸರಪಳಿ 
ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್ 41 ರ ದಕ್ಷಿಣ ದಿಕ್ಕಿನ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 4 ಅನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 
ಮಡಬೂರು ಸರ್ವೆ ನಂಬರ್ 40 ರಲ್ಲಿ ವಿವಿಧ ಕೋನಗಳಲ್ಲಿ 27 - 00 ಸರಪಳಿ ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್ 40 ರ ನೈರುತ್ಯ ದಿಕ್ಕಿನ 
ಬಾಂದಿನಿಂದ 255 ಕೋನ 0 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 8 ಅನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮಡಬೂರು ಸರ್ವೆ 
ನಂಬರ್ 40 ಮತ್ತು 11 ಹಾಗೂ ಸರ್ವೆ ನಂಬರ್ 140 ಮತ್ತು 11 ರ ಸಾಮಾನ್ಯ ಗಡಿಯಲ್ಲಿ 6 - 50 ಸರಪಳಿ ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್‌ 
140 ನೈರುತ್ಯ ದಿಕ್ಕಿನ ಬಾಂದಿನಿಂದ 076° ಕೋನ 6 - 00 ಸರಪಳಿ ದೂರದಲ್ಲಿ ಸದರಿ ಸರ್ವೆ ನಂಬರ್‌ಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 9 ಅನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮಡಬೂರು ಸರ್ವೆ ನಂಬರ್ 11 ರಲ್ಲಿ ವಿವಿಧ ಕೋನಗಳಲ್ಲಿ 13 - 50 ಸರಪಳಿ ದೂರ ಚಲಿಸಿ ಮಡಬೂರು 
ಸರ್ವೆ ನಂಬರ್‌ 35 ರ ಆಗೇಯ ದಿಕ್ಕಿನ ಬಾಂದಿನಿಂದ 062° ಕೋನ 25- 00 ಸರಪಳಿ ದೂರದಲ್ಲಿ ಮಡಬೂರು ಸರ್ವೆ ನಂಬರ್ 11 ರಲ್ಲಿ ಸ್ಥಾನ ಸಂಖ್ಯೆ 
13 ಅನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ/ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ 

ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 


ಸ್ಥಾನಕ್ಕೆ 


185 


19 - 00 


115 


7 - 50 


26 - 00 


135 


3 - 00 


176 


3 - 00 


235 


7 - 50 | 


185 


13 - 50 


27 - 00 


ಮಡಬೂರು ಸರ್ವೆ ನಂಬರ್ 40 ಮತ್ತು 11 
ಹಾಗೂ 140 ಮತ್ತು 11 ರ ಸಾಮಾನ್ಯ 
ಗಡಿಯಲ್ಲಿ ಪೂರ್ವಾಭಿಮುಖವಾಗಿ 


6 - 50 


6 - 50 


10 


| 


172 


2 - 50 


218 


6 - 00 


11 


| 


12 


| 


172 


5 - 00 


13 - 50 


ದಕ್ಷಿಣ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 12 ರಿಂದ ಮುಂದುವರೆದು ಮಡಬೂರು ಸರ್ವೆ ನಂಬರ್ 11 ರಲ್ಲಿ 238 ಕೋನ 6 - 50 ಸರಪಳಿ ದೂರ 
ಚಲಿಸಿ ಮಡಬೂರು ಸರ್ವೆ ನಂಬರ್ 140 ರ ನೈರುತ್ಯ ದಿಕ್ಕಿನ ಬಾಂದಿನಿಂದ 190° ಕೋನ 15 -00 ಸರಪಳಿ ದೂರದಲ್ಲಿ ಮಲ್ಲಂದೂರು ಗುಡ್ಡ ಮೀಸಲು 
ಅರಣ್ಯದ ಸರಹದ್ದಿನಲ್ಲಿ ಸ್ಥಾನ ಸಂಖ್ಯೆ 13 ಅನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


12 


13 


238 


6 - 50 


6 - 50 


೫೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 

ಭಾಗ ೪ಎ 
ಪಶ್ಚಿಮ :- ಸೀಮಾರೇಖೆಯು ಸ್ಥಾನ ಸಂಖ್ಯೆ 13 ರಿಂದ ಮುಂದುವರೆದು ಮಲ್ಲಂದೂರು ಗುಡ್ಡ ಮೀಸಲು ಅರಣ್ಯದ ಸರಹದ್ದಿನಲ್ಲಿಯೇ ವಾಯುವ್ಯ ಮತ್ತು 
ಈಶಾನ್ಯಾಭಿಮುಖವಾಗಿ 63- 50 ಸರಪಳಿ ದೂರದಲ್ಲಿ ಚಲಿಸಿ ಸ್ಥಾನ ಸಂಖ್ಯೆ 14 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ಅನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ/ 


ಸ್ಥಾನದಿಂದ 


ಸ್ಥಾನಕ್ಕೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


ರ 


ಸ್ಥಾನ ಸಂಖ್ಯೆಯ ವಿವರಣೆ 


13 


| 


14 


ಮಲ್ಲಂದೂರು ಗುಡ್ಡ ಮೀಸಲು ಅರಣ್ಯದ 

ಸಾಮಾನ್ಯ ಸರಹದ್ದಿನಲ್ಲಿ 
ವಾಯುವ್ಯಾಭಿಮುಖವಾಗಿ 


15 - 50 


14 


| 


1 


ಮಲ್ಲಂದೂರು ಗುಡ್ಡ ಮೀಸಲು ಅರಣ್ಯದ 

ಸಾಮಾನ್ಯ ಸರಹದ್ದಿನಲ್ಲಿ 
ಈಶಾನ್ಯಾಭಿಮುಖವಾಗಿ 


48 - 00 


63 - 50 


ಮಡಬೂರು ಬ್ಲಾಕ್ - III 
ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ : ಮಡಬೂರು ಸರ್ವೆ ನಂಬರ್ 40 ರ ಉಳಿಕೆ ಪ್ರದೇಶ. 


ಪೂರ್ವ : ಮಡಬೂರು ಸರ್ವೆ ನಂಬರ್ 40 ಮತ್ತು 11 ರ ಉಳಿಕೆ ಪ್ರದೇಶ. 


ದಕ್ಷಿಣ : ಮಡಬೂರು ಸರ್ವೆ ನಂಬರ್ 11 ರ ಉಳಿಕೆ ಪ್ರದೇಶ. 


ಪಶ್ಚಿಮ : ಮಡಬೂರು ಸರ್ವೆ ನಂಬರ್ 11 ಮತ್ತು 40 ರ ಉಳಿಕೆ ಪ್ರದೇಶ. 


: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ:- ಸೀಮಾರೇಖೆಯು ಮಡಬೂರು ಸರ್ವೆ ನಂಬರ್ 47, 101 ಮತ್ತು 40 ಸೇರುವ ಮುಕ್ಕುಪ್ಪೆ ಬಾಂದಿನಿಂದ 210° ಕೋನ 3 - 00 ಸರಪಳಿ 
ದೂರದಲ್ಲಿ ಮಡಬೂರು ಸರ್ವೆ ನಂಬರು 40 ರಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ, ಮಡಬೂರು ಸರ್ವೆ ನಂಬರ್ 40 ರಲ್ಲಿ ವಿವಿಧ ಕೋನಗಳಲ್ಲಿ 
26 -50 ಸರಪಳಿ ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್ 135 ರ ವಾಯುವ್ಯ ದಿಕ್ಕಿನ ಬಾಂದಿನಿಂದ 280 ಕೋನ 4 - 00 ಸರಪಳಿ ದೂರದಲ್ಲಿ 
ಮಡಬೂರು ಸರ್ವೆ ನಂಬರ್ 40 ರಲ್ಲಿ ಸ್ಥಾನ ಸಂಖ್ಯೆ 5 ಅನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿಕೊಂಡಿಗಳು 


090 


3 - 00 


058 


3 - 00 


077 


5 - 00 


115 


15 -50 


26 -50 


ಪೂರ್ವ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 5 ರಿಂದ ಮುಂದುವರೆದು ಮಡಬೂರು ಸರ್ವೆ ನಂಬರ್ 40 ಮತ್ತು 11 ರಲ್ಲಿ ವಿವಿಧ ಕೋನಗಳಲ್ಲಿ 62 - 00 
ಸರಪಳಿ ದೂರ ಚಲಿಸಿ ಮಡಬೂರು ಸರ್ವೆ ನಂಬರು 10 ರ ವಾಯುವ್ಯ ದಿಕ್ಕಿನ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 16 ಅನ್ನು ಸೇರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೮ 


೫೧೫೭ 


ಸ್ಥಾನದಿಂದ 


qGky 


ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸೀಮಾರೇಖೆಯ ವಿವರಣೆ/ 

ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
164 

4 - 50 


174 


6 - 00 


153 


5 - 50 


268 


9 - 00 


260 


5 - 50 


165 


8 - 00 


155 


4 - 50 


061 


2 - 50 


145 


7 -50 


056 


1 - 50 


16 


ಮಡಬೂರು ಸರ್ವೆ ನಂಬರ್ 
10 ರ ವಾಯುವ್ಯ ಬಾಂದಿನಲ್ಲಿ 


7 - 50 


62 - 00 


ದಕ್ಷಿಣ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 16 ರಿಂದ ಮುಂದುವರೆದು ಮಡಬೂರು ಸರ್ವೆ ನಂಬರ್ 11 ರಲ್ಲಿ ವಿವಿಧ ಕೋನಗಳಲ್ಲಿ 34 -50 ಸರಪಳಿ 
ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್ 140, 40 ಮತ್ತು 11 ಸೇರುವ ಮುಕ್ಕುಪ್ಪೆ ಬಾಂದಿನಿಂದ 168° ಕೋನ 25 - 00 ಸರಪಳಿ ದೂರದಲ್ಲಿ 
ಮಡಬೂರು ಸರ್ವೆ ನಂಬರ್ 11 ರಲ್ಲಿ ಸ್ಥಾನ ಸಂಖ್ಯೆ 22 ಅನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ/ 

ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
213 

5 - 50 


205 


6 - 00 


260 


6 - 50 


240 


5 - 00 


270 


4 - 50 


263 


7 - 00 


34 - 50 
ಪಶ್ಚಿಮ :- ಸೀಮಾರೇಖೆಯು ಸ್ಥಾನ ಸಂಖ್ಯೆ 22 ರಿಂದ ಮುಂದುವರೆದು ಮಡಬೂರು ಸರ್ವೆ ನಂಬರ್ 11 ರಲ್ಲಿ ವಿವಿಧ ಕೋನಗಳಲ್ಲಿ 27 - 25 ಸರಪಳಿ 
ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್ 140, 40 ಮತ್ತು 11 ಸೇರುವ ಮುಕ್ಕುಪೆಗಾಂದಿನಲ್ಲಿ ಸ್ಥಾನ ಸಂಖ್ಯೆ 27 ಅನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ಮಡಬೂರು ಸರ್ವೆ ನಂಬರ್ 40 ರಲ್ಲಿ ವಿವಿಧ ಕೋನಗಳಲ್ಲಿ 37 - 00 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 32 ರ ಮುಖಾಂತರ 
ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ಅನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
- 23 332 

4 - 50 
- 23 | 24 | 

009 

3 - 75 


22 


೫೧೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ/ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


334 


3 - 50 


010 


11 - 50 | 


ಮಡಬೂರು ಸರ್ವೆ ನಂಬರ್ 140 , 40 
ಮತ್ತು 11ಕ್ಕೆ ಸೇರುವ ಮುಕ್ಕುಪ್ಪೆ ಬಾಂದು 


4 - 00 


27 - 24 


019 


8 - 50 


308 


8 - 50 


336 


3 - 00 


032 


5 - 00 


013 


7 - 00 


025 


5 - 00 


37 - 00 


ಮಡಬೂರು ಬ್ಲಾಕ್ - IV 

ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 
ಉತ್ತರ : ಮಡಬೂರು ಗ್ರಾಮದ ಸರ್ವೆ ನಂಬರ್ 34 ಮತ್ತು 11 ರ ಪ್ರದೇಶ. 


ಪೂರ್ವ : ಮಡಬೂರು ಗ್ರಾಮದ ಸರ್ವೆ ನಂಬರ್‌ 25 ರ ಪ್ರದೇಶ. 


ದಕ್ಷಿಣ : ಮಡಬೂರು ಗ್ರಾಮದ ಸರ್ವೆ ನಂಬರ್ 32 ಮತ್ತು 31 ರ ಉಳಿಕೆ ಪ್ರದೇಶ. 


ಪಶ್ಚಿಮ : ಮಲ್ಲಂದೂರು ಗ್ರಾಮದ ಸರಹದ್ದು. 

: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ :- ಸೀಮಾರೇಖೆಯು ಮಡಬೂರು ಸರ್ವೆ ನಂಬರ್ 34 ಮತ್ತು 32 ರ ಪಶ್ಚಿಮ ದಿಕ್ಕಿನ ಕೂಡುಬಾಂದು ಹಾಗೂ ಮಡಬೂರು ಮತ್ತು ಮಲ್ಲಂದೂರು 
ಗ್ರಾಮಗಳು ಸೇರುವ ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮಡಬೂರು ಸರ್ವೆ ನಂಬರ್ 34 ಮತ್ತು 32 ರ ಸಾಮಾನ್ಯ ಗಡಿಯಲ್ಲಿ 
ಈಶಾನ್ಯಾಭಿಮುಖವಾಗಿ 10 - 00 ಸರಪಳಿ ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್‌ 34 , 40, 11 ಮತ್ತು 32 ಸೇರುವ ನಾಕುಪ್ಪೆಬಾಂದಿನಲ್ಲಿ ಸ್ಥಾನ ಸಂಖ್ಯೆ 
2 ಅನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮಡಬೂರು ಸರ್ವೆ ನಂಬರ್ 11 ಮತ್ತು 32 ರ ಸಾಮಾನ್ಯ ಗಡಿಯಲ್ಲಿ ಈಶಾನ್ಯಾಭಿಮುಖವಾಗಿ 
20 - 00 ಸರಪಳಿ ದೂರ ಚಲಿಸಿ ಮಡಬೂರು ಗ್ರಾಮದ ಸರ್ವೆ ನಂಬರ್ 32 ರ ಈಶಾನ್ಯ ದಿಕ್ಕಿನ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 3 ಅನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಕೋನ ಡಿಗ್ರಿಗಳಲ್ಲಿ / | ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ/ 

ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿಕೊಂಡಿಗಳು 
ಮಡಬೂರು ಸರ್ವೆ ನಂಬರ್ 34 ಮತ್ತು 
32 ರ ಸಾಮಾನ್ಯ ಗಡಿಯಲ್ಲಿ | 

10 - 00 
ಈಶಾನ್ಯಾಭಿಮುಖವಾಗಿ 


10 - 00 


ಮಡಬೂರು ಸರ್ವೆ ನಂಬರ್ 11 ಮತ್ತು 32 

ರ ಸಾಮಾನ್ಯ ಗಡಿಯಲ್ಲಿ 
ಈಶಾನ್ಯಾಭಿಮುಖವಾಗಿ 


20 - 00 


20 - 00 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೮ 


೫೧೫೯ 


ಪೂರ್ವ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 3 ರಿಂದ ಮುಂದುವರೆದು ಮಡಬೂರು ಸರ್ವೆ ನಂಬರ್ 32 ಮತ್ತು 25 ರಲ್ಲಿ ಸಾಮಾನ್ಯ ಗಡಿಯಲ್ಲಿ 
ಆಗ್ನೆಯಾಭಿಮುಖವಾಗಿ 16 - 00 ಸರಪಳಿ ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್ 32 ರ ಪೂರ್ವಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 4 ಅನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮಡಬೂರು ಸರ್ವೆ ನಂಬರ್ 32 ಮತ್ತು 25 ರ ಸಾಮಾನ್ಯ ಗಡಿಯಲ್ಲಿ ದಕ್ಷಿಣಾಭಿಮುಖವಾಗಿ 12 - 50 
ಸರಪಳಿ ದೂರ ಚಲಿಸಿ ಮಡಬೂರು ಸರ್ವೆ ನಂಬರು 32 ಮತ್ತು 25 ರ ಸಾಮಾನ್ಯ ಗಡಿಯಲ್ಲಿ ದಕ್ಷಿಣಾಭಿಮುಖವಾಗಿ 12 - 50 ಸರಪಳಿ ದೂರಚಲಿಸಿ 
ಮಡಬೂರು ಸರ್ವೆ ನಂಬರ್‌ 32, 25, 30 ಮತ್ತು 31 ಸೇರುವ ನಾಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 5 ಅನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ/ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು | 


ಮಡಬೂರು ಸರ್ವೆ ನಂಬರ್ 32 ಮತ್ತು 
25 ರ ಸಾಮಾನ್ಯ ಗಡಿಯಲ್ಲಿ 
ಆಗ್ನೆಯಾಭಿಮುಖವಾಗಿ 


16 - 00 


16 - 00 


ಮಡಬೂರು ಸರ್ವೆ ನಂಬರ್ 32 ಮತ್ತು 
25 ರ ಸಾಮಾನ್ಯ ಗಡಿಯಲ್ಲಿ 
ದಕ್ಷಿಣಾಭಿಮುಖವಾಗಿ 


12 - 00 


12 - 50 


ದಕ್ಷಿಣ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 5 ರಿಂದ ಮುಂದುವರೆದು ಮಡಬೂರು ಸರ್ವೆ ನಂಬರ್ 32 ಮತ್ತು 31 ರ ಸಾಮಾನ್ಯ ಗಡಿಯಲ್ಲಿ 
ಪಶ್ಚಿಮಾಭಿಮುಖವಾಗಿ 8 - 50 ಸರಪಳಿ ದೂರ ಚಲಿಸಿ ಸದರಿ ಸರ್ವೆ ನಂಬರ್ 32 ಮತ್ತು 31 ರ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 6 ಅನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಮಡಬೂರು ಸರ್ವೆ ನಂಬರ್ 32 ಮತ್ತು 31 ರಲ್ಲಿ ವಿವಿಧ ಕೋನಗಳಲ್ಲಿ 44 - 00 ಸರಪಳಿ ದೂರ ಚಲಿಸಿ ಮಡಬೂರು 
ಸರ್ವೆ ನಂಬರ್ 31 ಮತ್ತು 28 ರ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 10 ಅನ್ನು ಸೇರಿ ಸದರಿ ಸರ್ವೆ ನಂಬರ್ 31 ಮತ್ತು 28 ರ ಸಾಮಾನ್ಯ ಗಡಿಯಲ್ಲಿ 
ಪಶ್ಚಿಮಾಭಿಮುಖವಾಗಿ 8 - 50 ಸರಪಳಿ ದೂರ ಚಲಿಸಿ ಮಲ್ಲಂದೂರು ಸರ್ವೆ ನಂಬರ್ 31 ಮತ್ತು 28 ಸೇರುವ ಪಶ್ಚಿಮ ದಿಕ್ಕಿನ ಕೂಡುಬಾಂದು ಹಾಗೂ 
ಮಡಬೂರು ಮತ್ತು ಮಲ್ಲಂದೂರು ಗ್ರಾಮಗಳು ಸೇರುವ ಗಡಿ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 11 ಅನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ 

ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 


ಸ್ಥಾನಕ್ಕೆ 


ಮಡಬೂರು ಸರ್ವೆ ನಂಬರ್ 32 ಮತ್ತು 
31 ರ ಸಾಮಾನ್ಯ ಗಡಿಯಲ್ಲಿ 
ಪಶ್ಚಿಮಾಭಿಮುಖವಾಗಿ 


8 - 50 


8 - 50 


320 


3 - 00 


220 


9 - 00 


227 


13 - 50 


147 


10 - 00 


10 


11 


ಮಡಬೂರು ಸರ್ವೆ ನಂಬರ್ 31 ಮತ್ತು 
28 ಸೇರುವ ಪಶ್ಚಿಮ ದಿಕ್ಕಿನ ಕೂಡು 
ಬಾಂದು ಹಾಗೂ ( ಮಡಬೂರು ಮತ್ತು 
ಮಲ್ಲಂದೂರು ಗ್ರಾಮಗಳು ಸೇರುವ ಗಡಿ 

ಬಾಂದಿನಲ್ಲಿ) 


8 - 50 


44 - 00 


೫೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 

ಭಾಗ ೪ಎ 
ಪಶ್ಚಿಮ :- ಸೀಮಾರೇಖೆಯು ಸ್ಥಾನ ಸಂಖ್ಯೆ 11 ರಿಂದ ಮುಂದುವರೆದು ಮಡಬೂರು ಮತ್ತು ಮಲ್ಲಂದೂರು ಗ್ರಾಮಗಳ ಸಾಮಾನ್ಯ ಸರಹದ್ದಿನಲ್ಲಿ 
ಉತ್ತರಾಭಿಮುಖವಾಗಿ ಸುಮಾರು 31 - 50 ಸರಪಳಿ ದೂರ ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ಅನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


ಮಡಬೂರು ಮತ್ತು ಮಲ್ಲಂದೂರು 
ಗ್ರಾಮಗಳ ಸಾಮಾನ್ಯ ಸರಹದ್ದಿನಲ್ಲಿ 

ಉತ್ತರಾಭಿಮುಖವಾಗಿ 


31 - 50 


31 - 50 


ಮಡಬೂರು ಬ್ಲಾಕ್ - V 


ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ : ಮಲ್ಲಂದೂರು ಗ್ರಾಮದ ಸರಹದ್ದು. 


ಪೂರ್ವ : ಮಡಬೂರು ಸರ್ವೆ ನಂಬರ್ 26 ರ ಉಳಿಕೆ ಪ್ರದೇಶ ಮತ್ತು ಮಡಬೂರು ಸರ್ವೆ ನಂಬರ್‌ 27 ರ ಪ್ರದೇಶ. 


ದಕ್ಷಿಣ : ಮಲ್ಲಂದೂರು ಗ್ರಾಮದ ಸರಹದ್ದು . 


ಪಶ್ಚಿಮ : ಮಲ್ಲಂದೂರು ಗ್ರಾಮದ ಸರಹದ್ದು. 


: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ:- ಸೀಮಾರೇಖೆಯು ಮಡಬೂರು ಸರ್ವೆ ನಂಬರ್ 26 ರ ವಾಯುವ್ಯ ದಿಕ್ಕಿನ ಬಾಂದು ಹಾಗೂ ಮಡಬೂರು ಮತ್ತು ಮಲ್ಲಂದೂರು ಗ್ರಾಮಗಳು 
ಸೇರುವ ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ಮಡಬೂರು ಮತ್ತು ಮಲ್ಲಂದೂರು ಗ್ರಾಮಗಳ ಸಾಮಾನ್ಯ ಸರಹದ್ದಿನಲ್ಲಿ 
ಪೂರ್ವಾಭಿಮುಖವಾಗಿ 6 - 00 ಸರಪಳಿ ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್ 26, 27 ಮತ್ತು 28 ಸೇರುವ ಕೂಡುಬಾಂದು ಹಾಗೂ ಮಡಬೂರು 
ಮತ್ತು ಮಲ್ಲಂದೂರು ಗ್ರಾಮಗಳ ಗಡಿಬಾಂದಿನಿಂದ 268° ಕೋನ 4 - 00 ಸರಪಳಿ ದೂರದಲ್ಲಿ ಸದರಿ ಗ್ರಾಮಗಳ ಸಾಮಾನ್ಯ ಸರಹದ್ದಿನಲ್ಲಿ ಸ್ಥಾನ ಸಂಖ್ಯೆ 2 
ಅನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


1 


| 


2 


ಮಡಬೂರು ಮತ್ತು ಮಲ್ಲಂದೂರು 
ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 
ಪೂರ್ವಾಭಿಮುಖವಾಗಿ 


6 - 00 


6 - 00 


ಪೂರ್ವ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರೆದು ಮಡಬೂರು ಸರ್ವೆ ನಂಬರ್ 26 ರಲ್ಲಿ 148° ಕೋನ 8 - 00 ಸರಪಳಿ ದೂರ 
ಚಲಿಸಿ ಮಡಬೂರು ಗ್ರಾಮ ಸರ್ವೆ ನಂಬರ್ 26 ಮತ್ತು 27 ರ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 3 ಅನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ಮಡಬೂರು ಸರ್ವೆ ನಂಬರ್ 26 ಮತ್ತು 27 ರ ಸಾಮಾನ್ಯ ಗಡಿಯಲ್ಲಿಯೇ ದಕ್ಷಿಣಾಭಿಮುಖವಾಗಿ 15 - 00 ಸರಪಳಿ ದೂರ ಚಲಿಸಿ 
ಮಡಬೂರು ಸರ್ವೆ ನಂಬರ್ 26 ಮತ್ತು 27 ಸೇರುವ ದಕ್ಷಿಣ ದಿಕ್ಕಿನ ಕೂಡುಬಾಂದು ಹಾಗೂ ಮಡಬೂರು ಮತ್ತು ಮಲ್ಲಂದೂರು ಗ್ರಾಮಗಳು ಸಾಮಾನ್ಯ 
ಸರಹದ್ದಿನಲ್ಲಿ ಸ್ಥಾನ ಸಂಖ್ಯೆ 4 ಅನ್ನು ಸೇರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೮ 

೫೧೬೧ 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
148 

8 - 00 


ಸ್ಥಾನದಿಂದ 


ಸ್ಥಾನಕ್ಕೆ 


8 - 00 


4 


ಮಡಬೂರು ಸರ್ವೆ ನಂಬರ್ 26 ಮತ್ತು 
27 ರ ಸಾಮಾನ್ಯ ಗಡಿಯಲ್ಲಿ 
ದಕ್ಷಿಣಾಭಿಮುಖವಾಗಿ 


15 - 00 


15 - 00 


ದಕ್ಷಿಣ:- ಸೀಮಾರೇಖೆಯು ಸ್ಥಾನ ಸಂಖ್ಯೆ 4 ರಿಂದ ಮುಂದುವರೆದು ಮಡಬೂರು ಮತ್ತು ಮಲ್ಲಂದೂರು ಗ್ರಾಮಗಳ ಸಾಮಾನ್ಯ ಸರಹದ್ದಿನಲ್ಲಿ 10 - 50 
ಸರಪಳಿ ದೂರ ಚಲಿಸಿ ಮಡಬೂರು ಸರ್ವೆ ನಂಬರ್‌ 26ರ ನೈರುತ್ಯ ದಿಕ್ಕಿನ ಬಾಂದ್ ಹಾಗೂ ಮಡಬೂರು ಮತ್ತು ಮಲ್ಲಂದೂರು ಗ್ರಾಮಗಳ ಗಡಿ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 5 ಅನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ/ 
ಸೀಮಾರೇಖೆಯ ವಿವರಣೆ/ 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


ಮಡಬೂರು ಮತ್ತು ಮಲ್ಲಂದೂರು 
ಗ್ರಾಮಗಳ ಸಾಮಾನ್ಯ ಸರಹದ್ದಿನಲ್ಲಿ 
ವಾಯುವ್ಯಾಭಿಮುಖವಾಗಿ 


10 - 50 


10 - 50 


ಪಶ್ಚಿಮ - ಸೀಮಾರೇಖೆಯು ಸ್ಥಾನ ಸಂಖ್ಯೆ 5 ರಿಂದ ಮುಂದುವರೆದು ಮಡಬೂರು ಮತ್ತು ಮಲ್ಲಂದೂರು ಗ್ರಾಮಗಳ ಸಾಮಾನ್ಯ ಸರಹದ್ದಿನಲ್ಲಿ 
ಉತ್ತರಾಭಿಮುಖವಾಗಿ ಸುಮಾರು 16 - 00 ಸರಪಳಿ ದೂರ ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ಅನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಸ್ಥಾನದಿಂದ ಸ್ಥಾನಕ್ಕೆ 

ಸೀಮಾರೇಖೆಯ ವಿವರಣೆ/ ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 


ಮಡಬೂರು ಮತ್ತು ಮಲ್ಲಂದೂರು 
ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 

ಉತ್ತರಾಭಿಮುಖವಾಗಿ 


16 - 00 


16 - 00 


ಇತರೆ ಸವಲತ್ತುಗಳು: 
ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ 
ತಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು 
ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕೌಸರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ. 
PR. 650 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC. 300 

* ಬಿ. ಜೆ. ಜ್ವಾಲಾಕುಮಾರಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ , ಜೀವಿಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ 


H029 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ಎ 


EDUCATION SECRETARIAT 

NOTIFICATION 
NO . ED 121 DCE 2018 , BENGALURU, DATED : 20 -08 -2018 
The draft of the Karnataka Education Department Services (Collegiate Education Department) (Recruitment for the posts of 
Principal (UG ) (Special) Rules , 2018 which the Government of Karnataka proposes to make in exercise of the powers conferred by 
sub -section ( 1) of section 3 read with section 8 of the Karnataka State Civil Services Act, 1978 (Karnataka Act No. 14 of 1990 ), is hereby 
published as required by clause ( a ) of sub - section ( 2 ) of section 3 of the said Act, for the information of all persons likely to be affected 
thereby and notice is hereby given that the said draft will be taken into consideration after expiry of fifteen days from the date of its 
publication in the OfficialGazette. 

Any objection or suggestion which may be received by the State Government from any person with respect to the said draft 
before the expiry of the period specified above will be considered by the State Government. Objections and Suggestions may be 
addressed to the Principal Secretary to Government, Education Department (Higher Education ), M .S . Building , Bengaluru – 560 001. 

DRAFT RULES 
1. Title, commencement and Application .- (1) These rules may be called the Karnataka Education Department Services (Collegiate 
Education Department) (Recruitment of the post of Principal (UG ) (Special) Rules, 2018 . 
(2) They shall come into force from the date of their finalpublication in the Official Gazette . 
(3) Notwithstanding anything contained in the Karnataka Education Department Services (Collegiate Education Department) 
(Recruitment) Rules 2008 , the Karnataka Civil Services (General Recruitment) Rules , 1977 or any other rules governing recruitment to 
the post of principal (U .G ) in the department of collegiate education made or deemed to have been made , under the Karnataka State 
Civil Services Act, 1978 (Karnataka Act 14 of 1990 ). The provisions of these rules shall apply to direct recruitment vacancies of the 
posts of principal (UG ) in the Collegiate Education Department, existing as on the date of commencement of these rules : 

Provided that, these rules shall not apply for more than one recruitment. 
2 Definitions.-(1) In these rules , unless the context otherwise requires, 

(a ) " Appointing Authority " means the Government ofKarnataka ; 

" Appendix" means appendix appended to these rules ; 
"Government First Grade College (UG )" means Degree College established and maintained by State Government and 
identified from time to time as UG College ; 
" Principal (UG )" means the post of Principal in the Government First Grade College (UG ) or Principal in the 

Government Law College (UG ) in the Karnataka State; as the case may be ; 
(e) " Selection " means selection in accordance with provisions of these rules by the Selection Authority ; and 

(1) "Selection Authority " means the Selection Authority constituted under rule 4 . 

( 2) Words and expressions used but not defined in these rules shall have the same meanings assigned to them in the 
Karnataka State Civil Services (General Recruitment) Rules , 1977 . 
3 . Qualification and Age .- (1) No person shall be eligible for appointment as Principal (UG ) under these rules unless he , - 
(i) has a Master s degree in the concerned subject with at least fifty five percentmarks or a relevant grade regarded 

as equivalent to fifty five percentwherever grading system is followed by a University established by law ; 
( ii) has Ph . D qualification in concerned or allied or relevant discipline with evidence of published work ; and 

is a Professor or Associate Professor with a total experience as full time faculty of fifteen years of teaching or 
research or administration in any Government First Grade Colleges recognised or affiliated to universities of 
Karnataka drawing salary in UGC Payscale ; 
has minimum score of Academic performance indicator (API) as notified by the State Government from time to 
time based on performance based Appraisal System (PBAS ) format as developed by UGC specified in Appendix -l; 


and 


(v ) Must be a citizen of India . 
(2 ) No candidates shall qualify for the selection to the post of Principal (UG ) unless he qualifies in a test in Karnataka language 
comprising of one paper carrying maximum of 150 marks and secures minimum of 50 marks in the said qualifying test regarding 
knowledge of Kannada : 

Provided that, the Selection Authority may exempt a candidate from passing the Kannada language test, if the candidate has 
passed the S . S .L. C . examination or any equivalent examination or any examination higher than S .S .L .C . in which Kannada is the main 
language or second language or an optional subject (but not one of the subject in composite paper) or has passed in Kannada medium . 
4 . Constitution of Selection Authority:-(1) There shall be a Selection Authority for selection of persons for appointment as Principal 
(UG ) in Department of Collegiate Education under these rules . 


- 


| 
M 
| 
دي 
| 
م 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧ 

೫೧೬೩ 
(2) The Selection Authority for selection to the post of Principal (UG ) shall consist of following members, namely : 
Commissioner for Collegiate Education 

Chairman 
Director of Collegiate Education 

Member Secretary 
Senior most Joint Director of Collegiate Education 

Member 
Three experts , consisting of a professor and an accomplished educationist out of a Panel Members 
of six experts approved by the Government as recommended by Commissioner of 
Collegiate Education 

Provided that, one out of 03 subject experts shall represent among the Scheduled Castes or Scheduled Tribes or Other 
Backward Classes or Minority or Women or Differently -abled categories. 

( 3) The quorum for a meeting of the Selection Authority shall be four members of whom at least two shall be experts . 

5 . Notification of Vacancies.- Appointing Authority shall intimate the vacancies to be filled under these rules to the Selection 
Authority as per reservation policy applicable to direct recruitment issued by Government from time to time. 

6 . Inviting Applications.- The Selection Authority shall after receipt of intimation of vacancies to be filled invite applications in 
the form specified by it from all eligible candidates by giving wide publicity in at least three leading Kannada newspapers and three 
leading English newspapers having wide circulation in the State. The advertisement shall also indicate the conditions of eligibility , the 
method of selection applicable, provisional number of vacancies to be filled and their classifications according to reservation policy of 
the State . 

7 . Mode of Selection .-(1) After the expiry of the last day for submitting application , the Selection Authority shall consider the 
applicants who have fulfilled qualifications specified in rule 3 for selection under these rules and prepare the merit list of applicants 
eligible for interview on the basis of the aggregate percentage ofmarks secured in the qualifications specified in clauses (i) to ( iv ) of sub 
rule (1) of rule 3 and in the manner specified in items A to C of Appendix -2 : 

Provided that, if two ormore candidates secure equal percentage of marks in qualification specified in sub- rule ( 1), the order 
ofmerit of such candidates shall be fixed on the basis of their age, the person older in age being placed higher in the order of themerit. 

(2 ) Subject to reservation policy of the State , the Selection Authority shall prepare a list of names of candidates eligible for 
interview in ratio of 1:3 in relation to the vacancies intimated in rule 5 . 

(3 ) The candidates whose name appears in the merit list prepared under sub-rule (2 ), shall be called for interview conducted 
by Selection Authority . 

8 . Mode of Interview .- (1) The Selection Authority shall conduct interview of those candidates whose name appear in merit 
list prepared under sub -rule (1) and (2 ) of rule 7, for 10 percentage ofmarks. 

(2) The Selection Authority shall award percentage of marks under each criterion of interview as per the enumeration given in 
item (D), of Appendix -2. 

9. List of Selected Candidates .- ( 1) The Selection Authority shall , prepare a final list of persons selected equal to the 
number of vacancies notified and arranged in the order of merit, the merit being determined on the basis of percentage of marks 
obtained in criteria for selection an enumerated in rule 7 and 8 . 

(2 ) In preparing the list under sub - rule ( 1), the Selection Authority shall follow the orders issued by the State Government from 
time to time in thematter of reservation of appointments and posts , for the persons belonging to Scheduled Castes, Schedules Tribes , 
Other Backward Classes and 371 (J) of Constitution of India . 

(3) The Selection Authority shall also prepare an additional list of such candidates not included in the main list prepared under 
sub -rule (1), the number of candidates to be included in the additional list shall be as far as possible ten percent of the number of 
candidates in each of the reservation categories (horizontal and vertical) in the list under sub -rule (1). There shall be at least one 
candidate in the additional list belonging to each of the reservation categories (horizontal and vertical) represented in the list under sub 
rule ( 1). If a candidate whose name is included in the list under sub -rule (1 ) fails to report for duty within the prescribed period , then a 
candidate belonging to the same reservation category as of the candidate who failed to report for duty shall be appointed from the 
additional list. 

(4 ) The final selection list and additional list prepared under sub -rules ( 1) and (3), shall be published in the Karnataka Gazette 
and on the Notice Board or such other media as the selection authority may deem fit and in such manner, as the State Governmentmay 
direct. The fact of selection shall be intimated to the candidates selected by the Selection authority and the list shallbe valid till all the 
vacancies notified under these rules are filled up or until the expiry of the period if six months from the date of publication of the list 
prepared under sub - rule (1) and (3 ) whichever is earlier. 

10 . Appointment of Candidates.-( 1) Candidates whose names are included in the lists prepared by the Selection Authority 
under rule 9 may be appointed by the Appointing Authority in the vacancies in the order in which the names are found in the final 
selection list after satisfying itself after such enquiry as may be considered necessary that each of the candidate is suitable in all 
respects for appointment. 


H028 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೮ 


ಭಾಗ ೪ಎ 


(2) Inclusion of the name of a candidate in the list published under sub - rule (4 ) of rule 9 shall not confer any right of 
appointment to the candidate . 

(3 ) Service rendered in Government Colleges as Professors or Associate Professors of those appointed as Principals (UG ) 
shallbe reckoned for purpose of pay , leave and pension : 

Provided that, those who have submitted applications without obtaining permission or no objection certificate from the 
competent authority shall not be eligible for reckoning of service rendered as Professors or Associate Professors for purpose of pay, 
leave and pension . 

11. Tenure of Candidates.- ( 1) The tenure of those candidates to whom appointment order is issued under rule 10 shall be 
five years with eligibility for reappointment for one more term only after a similar selection process : 

Provided that, those candidates who have completed the tenure of five years or onemore term of five years tenure shall have 
right to continue as Professors or Associate Professors in their respective colleges where they were serving before appointment till 
attaining the age superannuation . 

Provided further that, those who appointed as Principal (UG ) and have attained the age of more than fifty five years shall retire 
from service on the day he attains the age of superannuation prescribed by State Government from time to time and for no reason he 
shall be continued in the service after the date of superannuation . 

(2 ) Associate Professors or Professors appointed as Principal (UG ) shall be liable for criminal or disciplinary proceedings in 
case of either mis - appropriation of funds allocated to the colleges by the State Government, or formisconduct during his tenure . 

12. Application of other rules.- All rules governing the conditions of service of Government Servant made or deemed to 
have been made under the provisions of the Karnataka State Civil Services Act, 1978 (Karnataka Act 14 of 1990 ) shall apply to the 
persons appointed as Principal (UG ) under these rules . 

APPENDIX - 1 

(see rule 3 ) 

CATEGORY- III: RESEARCH AND ACADEMIC CONTRIBUTIONS 
Category Activity 

Max . Score * 
IIIA Research Papers Published in : Referred Journals as notified by the UGC# 

25 per Publication 
Other reputed Journals as notified by the 

10 per Publication 
UGC # 
IIIB Publications other than journal | Text/reference books published , by 

30 per Book for single Author 
articles (books chapters in international publishers, with ISBN /ISSN 
books) 

number as approved by the University and 
posted on its website. The List will be 
intimated to UGC 
Subject books by national level publishers 20 per Books for single Author 
with ISBN /ISSN number or State / Central 
Government. Publications as approved by 
the University and posted on its website . 
The List willbe intimated to UGC 
Subject books published , by other local International – 10 per chapter 
publishers , with ISBN /ISSN number as 

National - 5 per chapter 
approved by the University and posted on 
its website . The List will be intimated to 
UGC Chapters in books published by 
National and international level publishers, 
with ISBN /ISSN numbers as approved by 
the University and posted on its website . 

The List will be intimated to UGC 
IIIC 

RESEARCH PROJECTS 


III (C ) (i) 


Sponsored Projects 


20 per project 


Major Projects with grants above Rs. 5 .0 
lakhs 


15 per project 


Major Projects with grants above Rs. 3.0 
lakhs up to Rs 5 . 00 Lakhs 
Minor Projects with grants above Rs. 1.0 
Lakhs up to Rs . 3 Lakhs 


10 per project 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧ 


30238 


Category 
III ( C ) (ii) 


Activity 
Consultancy Projects 


Amountmobilized with minimum of Rs. 2 . 

0 
Lakhs 


III (C ) (iii) 


Projects outcome/outputs 


Major policy document prepared for 
International bodies like WHO / UNO / 
UNESCO / UNICEF etc., Central 
Government/ State Government / Local 
Bodies 


Max . Score * 
10 per every Rs. 10 .0 lakhs and Rs. 
2 .0 lakhs , respectively 
30 for each international / 20 for 
each national leveloutput or patent. 
Major policy document of 
International bodies - 30 
Central Government – 20 
State Government – 10 
Local bodies - 05 


III ( D ) 


III (D ) (i) 
III (D ) (ii) 
III (E ) 


5 per candidate 
15 / 10 per candidate 


III (E ) (i) 


RESEARCH GUIDANCE 
M . Phil 

Degree awarded 
Ph . D 

Degree awarded / Thesis submitted 
Fellowships, Award and invited Lecturer delivered in Conference / Seminar 
Fellowships/ Awards 

International Award / Fellowships from 
academic bodies / associations 
National Award / Fellowships from 
academic bodies / associations 
State Award / University Level Award from 
academic bodies / associations 


| 15 per Award / 15 per Fellowship 


10 per Award / 10 per Fellowship 


05 per Award 


III ( E ) (ii) 


Invited Lecturer / Paper 


International 


7 per Lecturer / 5 per paper 
presented 
5 per Lecturer / 3 per paper 
presented 


NationalLevel 


State / University Level 


3 per Lecturer / 2 per paper 
presented 


*Wherever relevant to any specific discipline , the API score for paper in referred journal would be augmented as follows: 

(i) Papers with impact factor less than 1 - by 05 points ; 
(ii) Papers with impact factor between 1 and 2 by 10 points; 
(iii) Papers with impact factor between 2 and 5 by 15 points; 
( iv ) Papers with impact factor between 5 and 10 by 20 points ; and 

(V) Papers with impact factor above 10 by 25 points . 

The API for joint publications shall be calculated in the following manner of the total score for relevant category of publication 
by the concerned teacher, the First and Principal/corresponding Author/Supervisor/Mentor who share equally 70 % of the total points 
and remaining 30 % would be shared equally by all other authors . 

APPENDIX -2 
(see rule 7 and 8 ) 


SI. 


A) Academic Record 


Maximum 30 Marks 


No . 


(1) 


0 Mark 


Essential eligibility qualifications: 55 % marks at P .G . Level with Ph .D (For SC 
candidates : 50 % marks at P .G . level with Ph .D ) 
55 % to 60 % 
60 % to 65 % 


(2 ) 


10 Marks 


15 Marks 


65 % to 70 % 


20 Marks 


( 3) 
(4) 
(5 ) 
(6 ) 


25 Marks 


30 Marks 


70 % to 75 % 
75 % and above 

B ) Assessment of Teaching Experience and Managerial Skills 
15 Years experience being essential qualification 


Maximum 20 Marks 

O Mark 


(1) 


R .N .I. No. KARBIL /2001/47147 POSTAL REGN . No . RNP /KA /BGS/2202/2017- 19 
Licensed to post without prepayment WPP No . 297 


೫೧೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೮ 


ಭಾಗ ೪ಎ 


SI . 


A ) Academic Record 


Maximum 30 Marks 


No . 


(2 ) | Above 15 years experience 


01 Mark for each year to the maximum of 
5 marks . 
01 Mark for each year (maximum 4 marks ) 


(3 ) 


01 Mark for each year session 


01 Mark for each year session 


(5 ) 
(6 ) 


01 Mark for each academic session 


02 Marks per year 
01Mark per year 


(9) 


(10 ) 


01 Mark for each event 


Experience as officiating Principal 
NCC (ANO ) 
NSS (Program Officer) 
Controller of Exams 
Convener NAAC /UGC / IQAC 
Staff representative to local Governing Body / C Nominee on College 
governing body 
Co -ordinator/organizing Secretary of 
International/National/Seminar/ Conferences/ Functions/Events 

C ) Research Performance 
Consolidated APIpoints from category 3 up to 400 points, no marks will be 
given . Points more that 400 will be assigned 1 Mark for each 15 API points up 
to maximum of 40 marks. The API score table for the Principal is given in 
Appendix - 1 

D ) Interview 
Knowledge of service and financial rules , ICT Tools 
Decision Making, Leadership and communication skill 
Overall Personality 


Maximum 40 Marks 


Maximum 10 Marks 


( 1 ) 


04 Marks 


( 2 ) 


04 Marks 


(3) 


02 Marks 


Total 


100 Marks 


Note : 


(1) Performance in interviews shall also be assessed in terms of knowledge of service and Financial Rules, Decision 

making, Leadership , Communication skills and using ICT tools in teaching etc., apart from the Academic 
achievements and overall personality . The each member of the selection committee shall assess the candidate and 
shall assign marks individually in all the three categories mentioned in clause D above. Out ofmarks allotted to each 
category and average of marks awarded by all the members of the selection committee shall be added to the credit of 

candidates for selection . 
( 2) Teaching experience may be considered only of those candidates who have taught the concerned subjects (Arts / 

Science / Commerce / Bachelor of Education ) after acquiring the eligibility qualifications in recognized institutions . 
(3 ) For Lecturers appointed in Bachelor of Education after acquiring the eligibility qualifications . 

By order and in the name of theGovernor of Karnataka , 

K . SHIVALINGAIAH 
Under Secretary to Government, 

Education Department. 
(Collegiate Education ) 


PR - 707 
SC - 300 


ಮುದ್ರಕರು ಹಾಗೂ ಪ್ರಕಾಶಕರು : - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 . 


